KA/ BG-GPO/2515/NVPP-47/2006-2008 





ಕರ್ನಾಟಕ ರಾಜ್ಯಪತ್ರ 


ಪಕಟಿಸ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೧ ಬೆಂಗಳೂರು, ಗುರುವಾರ, ಆಗಸ್ಟ್‌ ೧೦, ೨೦೦೬ (ಶ್ರಾವಣ ೧೯, ಶಕ ವರ್ಷ ೧೯೨೮) ಸಂಚಿಕೆ ೩೨ 


ಭಾಗ - ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾಗಿ ಎಲ್ಲಾ 
ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 








ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಸುತ್ತೋಲೆ 
ಸಂಖ್ಯೆ: ಸಿಆಸುಇ 6 ಸೇಣವಿ 2006, ಬೆಂಗಳೂರು, ದಿನಾಂಕ: 5ನೇ ಜುಲೈ 2006 
ವಿಷಯ: ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 1957ರ ನಿಯಮ 26 ರಡಿ 
ಎರಡನೇ ಬಾರಿ ಪುನರಾವಲೋಕಿಸುವ ಬಗ್ಗೆ. 
ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 1957ರ ನಿಯಮ 26 ರಡಿಯಲ್ಲಿ ಸರ್ಕಾರವು 
ತಾನಾಗಿಯೇ, ಅಥವಾ ಬೇರೆ ರೀತಿಯಲ್ಲಿ, ಯಾವುದೇ ಪ್ರಾಧಿಕಾರಿಯು ಮಾಡಿರುವ ಯಾವುದೇ ದಂಡನಾದೇಶವನ್ನು ಅಲ್ಲಿ ನಿರ್ದಿಷ್ಟಪಡಿಸಿರುವ 
ಸಂದರ್ಭಗಳಲ್ಲಿ ಮಾತ್ರ ಪುನರಾವಲೋಕಿಸಬಹುದಾಗಿದೆ. 
2. ಕಾನೂನು ಇಲಾಖೆಯು ಇತ್ತೀಚೆಗೆ ಶಿಕ್ಷಣ ಇಲಾಖೆಯ ಪ್ರಕರಣವೊಂದರಲ್ಲಿ ಕೆಳಕಂಡಂತೆ ಅಭಿಪ್ರಾಯ ನೀಡಿದೆ:- 
"It is seen that an earlier Review petition dated 16.4.2004 filed by Smt Vidya A. Vaidya 
against the order dated 19.2.204 was rejected on merits vide order No. ED 47 DGD 2004, 
dated 9.5.2005. The second Review petition dated 20.6.2005 cannot be entertained as Rule 
26 of KCS (CCA) Rules does not contemplate the filing of a second Review petition against 
the order assed in the first Review petition. 
In the case of Lily Thoms and others V. Union of India and others-(2000) 6 SCC 224, the 
Supreme Court in para 56 has rules that once a Review petition is dismissed, no further 
petition for review can be entertaind. In view of this, the present Review petition has to be 


dismissed as not being maintainable." 
3. ಮೇಲ್ಕಂಡ ಕಾನೂನು ಇಲಾಖೆಯ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು 


ಮೇಲ್ಮನವಿ) ನಿಯಮಗಳು, 1957ರ ನಿಯಮ 26 ರಡಿಯಲ್ಲಿ ಸರ್ಕಾರವು ಒಮ್ಮೆ ಪುನರಾವಲೋಕಿಸಿ (vw) ಹೊರಡಿಸಿದ ಆದೇಶದ ವಿರುದ್ಧ 
ಎರಡನೇ ಬಾರಿ ಪುನರಾವಲೋಕನಾ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. 

4. ಸರ್ಕಾರದ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಯದರ್ಶಿಗಳು ಹಾಗೂ ಇಲಾಖಾ ಮುಖ್ಯಸ್ಥರು ಈ ಸೂಚನೆಗಳನ್ನು ಎಲ್ಲ ಸಕ್ಷಮ 
ಶಿಸ್ತು ಪ್ರಾಧಿಕಾರಿಗಳ ಗಮನಕ್ಕೆ ತರಲು ಕೋರಲಾಗಿದೆ. 

ಸೈಯದ್‌ ಜಮೀರ್‌ ಪಾಷಾ 
ಪಿ.ಆರ್‌. 1064 ಸರ್ಕಾರದ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 
ವಿಷಯ: ಆರ್ಥಿಕ ಇಲಾಖೆಯ ಆರ್ಥಿಕ ಆಯೋಗ ಕೋಶದಲ್ಲಿನ ಹುದ್ದೆಗಳನ್ನು ಮುಂದುವರೆಸುವ ಬಗ್ಗೆ. 
ಓದಲಾಗಿದೆ: ಅ.ಟಿ.ಸಂಖ್ಯೆ: ಆಇ 85 ಅಅಕೋ 2002 (ಪಿ-1) ದಿನಾಂಕ: 2.6.2006. 


(೧೦೪೯) 


೧೦೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ಭಾಗ-೧ 





ಮೇಲೆ ಓದಲಾದ ಅನಧಿಕೃತ ಟಿಪ್ಪಣಿಯಲ್ಲಿ ಆರ್ಥಿಕ ಇಲಾಖೆಯು ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 81 ಸಸಿವಿ 2005, ದಿನಾಂಕ: 
20.5.2006ರಲ್ಲಿ  ಮುಂದುವರಿಸಲಾದ ಆರ್ಥಿಕ ಆಯೋಗ ಕೋಶದ ಹುದ್ದೆಗಳ ಕಾಲಾವಧಿಯು ದಿನಾಂಕ: 5.8.2006 ರಂದು 
ಕೊನೆಗೊಳ್ಳಲಿರುವುದರಿಂದ ಆ ಹುದ್ದೆಗಳ ಅವಧಿಯನ್ನು ಮುಂದುವರಿಸಲು ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 55 ಸಸಿವಿ 2006, ಬೆಂಗಳೂರು, ದಿನಾಂಕ: 7ನೇ ಜುಲೈ 2006 
ಕರ್ನಾಟಕ ಸರ್ಕಾರ ಸಚಿವಾಲಯದ ಆರ್ಥಿಕ ಇಲಾಖೆಯ ಆರ್ಥಿಕ ಆಯೋಗ ಕೋಶದಲ್ಲಿನ ಹುದ್ದೆಗಳನ್ನು ದಿನಾಂಕ: 6.8.2006 ರಿಂದ 
ಜಾರಿಗೆ ಬರುವಂತೆ ಒಂದು ವರ್ಷದ ಅವಧಿಗೆ ಮುಂದುವರೆಸಲಾಗಿದೆ. 


























1. ಉಪ ಕಾರ್ಯದರ್ಶಿ 1 ಹುದ್ದೆ 

2. ಶಾಖಾಧಿಕಾರಿ 1 ಹುದ್ದೆ 

3. ಶೀಪ್ರಲಿಪಿಗಾರ 1 ಹುದ್ದೆ 

4. ಸಹಾಯಕರು 1 ಹುದ್ದೆ 

5. ಕಿರಿಯ ಸಹಾಯಕ 1 ಹುದ್ದೆ 

6. ಚಾಲಕ 1 ಹುದ್ದೆ 
ಒಟ್ಟು 6 ಹುದ್ದೆಗಳು 














ಈ ಆದೇಶವನ್ನು ದಿನಾಂಕ: 10.7.1996ರ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಪಿ 96 ರನ್ವಯ ಆರ್ಥಿಕ ಇಲಾಖೆಯ ಸಹಮತಿಯನ್ನು 
ಪರಿಭಾವಿಸಿ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1065 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ನೇವೆಗಳು-2). 
FOREST, ENVIRONMENT & ECOLOGY SECRETARIAT 
Sub: Diversion of 33.60 ha. of forest land for ML No. 995 in favour of M/s Mysore Minerals Ltd., 
Bangalore, Ubbalgundi Iron Ore Mines in Sandur Taluk, Bellary District. 
Read: 1. Letter No. A5(1)MNG.CR.146/91-92, dated 2.3.2004 and 18.2.2006 of the Principal 
Chief Conservator of Forests, Bangalore. 
2. State Government letter No. FEE 51 FFM 2004, dated 2.11.2004 and 23.2.2006. 
3. Government of India Ministry of Environment and Forests, Regional Office, South 
Zone, Bangalore, letter No.4-KRC032/2004-BAN dated 1.4.2005 and 15th May 2006. 
Preamble:- 

The Principal Chief Conservator of Forests had sent proposal vide his letter dated 22.3.2004 read 
at (1) above for Renewal of M.L.No. 995 over an area of 33.60 ha. of forest land in favour of M/s Mysore 
Minerals Ltd., Bangalore, Ubbalgundi Village, Sandur Taluk, Bellary District subject to certain conditions. 

The proposal of the Principal Chief Conservator of Forests was recommended to Government of 
India, Ministry of Environment and Forests, Regional Office, South Zone, Bangalore vide Government 
letter dated 2.11.2004 read at (2) above seeking prior approval of Government of India under section 2 of 
Forest (Conservation) Act, 1980. 

After careful consideration of the proposal of the State Government, Government of India vide its 
letter dated 1.4.2005 read at (3) above has agreed in-principle for diversion of 36.60 ha. of forest land in 
favour of M/s Mysore Minerals Ltd., Bangalore, Ubbalgundi Village, Sandur Taluk, Bellary District subject 
to the fulfillment of certain conditions. 

In compliance of the conditions stipulated by Government of India vide its letter dated 1.4.2005 
the Principal Chief Conservator of Forests vide his letter dated 18.2.2006 read at (1) above has sent his 
compliance report. This compliance report was forwarded to Government of India vide State Government 
letter dated 23.2.2006 read at (2) above. 

Finally Government of India vide its letter dated: 15th May 2006 read at (3) above has conveyed 
its general approval under Section 2 of Forest (Conservation) Act, 1980 for diversion of 33.60 ha. of forest 
land (20.60 ha. already broken up and 13 ha. to be broken up) for renewal of M.L.No.995 for extraction of 
iron ore in favour of M/s Mysore Minerals Ltd., Bangalore, Ubbalgundi Village, Sandur Taluk, Bellary 
District subject to the fulfillment of certain conditions. Hence the order. 

Govt. Order No: FEE 51 FFM 2004, Bangalore, Dated: 12th July 2006 

After examining all aspects of the matter and in view of the approval accorded to the proposal by 

Government of India, Ministry of Environment and Forests, Regional Office (South Zone), Bangalore, 


ಭಾಗ -೧ 


ಕರ್ನಾಟಕ ರಾಜ್ಯಕತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ೧೦೫೧ 





Government are pleased to accord its approval under Section 2 of Forest (Conservation) Act, 1980 for 
diversion of 33.60 ha. of forest land (20.60 ha. already broken up and 13 ha. to be broken up) for renewal 
of M.L.No.995 for extraction of iron ore in favour of M/s Mysore Minerals Ltd., Bangalore, Ubbalgundi 
Village, Sandur Taluk, Bellary District subject to the following conditions. 


1. 
2. 


10. 


11. 
12. 


13. 


14. 


15. 


16. 
17. 


18. 
19. 
20. 


21. 
22. 


23. 


24. 


25. 


Legal status of forest land shall remain unchanged. 

Demarcation of forest area proposed for the project shall be carried out by erecting 4 feet high 
RCC pillars duly numbered serially forward and backward at the cost of user agency. 
Compensatory afforestation shall be raised over an area of 13 ha. (equivalent to the area now 
to be broken up afresh) of identified non-forest land (C & D class land) in Sy.No.326 of 
Janikunte village of Bellary District at the cost of user agency. The State Government shall 
obtain prior permission of Central Government for change of location and schedule of 
compensatory afforestation, if any 

The non-forest land for compensatory afforestation shall be notified by the State Government 
as RF/PF under section -4 or PF under section 29 of the Indian Forest Act, 1927 or the State 
Forest Act within a period of 6 months and Nodal Officer (Forest Conservation) shall report 
the compliance. 

The period of lease will be for 20 years co-terminus with MMRD lease period, as per the 
recent guidelines of MOEF, New Delhi. 

The State Forest Department shall raise and maintain a Safety Zone and will also raise and 
maintain the plantation over an area, one and half times of the extent of the safety Zone, of 
the degraded forest land, elsewhere at the project cost. 

No new construction of building for any purpose will be taken up in the forest area diverted for 
the project. 

Reclamation plan shall be executed by the user agency from the very first year of mining and 
an annual report shall be sent to the Nodal Officer and the Regional Office, Bangalore. 

All the funds obtained as Net Present Value of diverted forest land should be deposited with 
Compensatory Afforestation Fund Management of Planning Authority (CAMPA). 

The lessee has to pay the Net Present Value (NPV) fixed by the Govt. Notification No.FEE 
247 FGL 2002 dated 17.1.2004. 

The user agency shall protect the top soil at the project cost. 

The mining activity in the forest area shall be carried out as per the approved mining plan from 
the IBM. 

The Environmental clearance shall be obtained from the Ministry of Environment and Forests 
as per EIA Notification dated 27.1.1994. 

The consent of State Pollution Control Board shall be obtained under Air and Water Act 
before the commencement of mining operation and it shall be renewed every year. 

Trees shall be felled only when it becomes necessary and in the supervision of State Forest 
Department. 

No labour camps shall be established on the forest land. 

Sufficient firewood shall be provided by the User agency to the labourers at the project cost 
after purchase from the State Forest Department/Forest Development Corporation. 

The User Agency shall ensure that there is no damage to the available wildlife. 

The Forest land shall not be used for any purpose other than that specified in the proposal. 
The lessee shall pay usual lease rent and other charges as prescribed by the Govt. from time 
to time. 

The lessee shall undertake the afforestation measures in the vacant area of the lease. 

The lessee shall carryout soil and water conservation measures and other necessary 
measures as advised by the Forest Department from time to time. 

The lessee shall undertake to protect rigidly the leased area and forest area surrounding the 
area up to one Km. from the leased area. 

The lessee shall not cut any trees without prior permission of the Forest Department and all 
produce of permitted felling should be handed over to Forest Department under cover of 
receipt. 

The lessee shall abide by all the conditions prescribed by Govt. of India and Govt. of 
Karnataka. 





೧೦೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ಭಾಗ - ೧ 
26. The lessee shall execute an agreement with the, Forest Dept. binding himself to abide by all 
usual conditions and terms as per orders of the Govt. as well as Principal Chief Conservator 

of Forests. 

27. The lessee shall take-up the planting work on the static dumps during the advance mining 
operations and put retaining wall around the dumps. 

28. Incase of violation of agreement conditions, the Deputy Conservator of Forests, 15 authorized 
under section 82 of Karnataka Forest Act 1963 forefeit the lease: 

29. The Lessee shall reclaim the entire area or deposit the funds as raised by the Forest 
Department before handing over of Forest Dept. 

30. The 15566 has to pay extraction cost of Forest Department for Felling of trees in the fresh 
leased area. 

31. The reclamation and rehabilitation of the mining area will be reviewed at an interval of 5 years 
ie., 10,15 & 19th year and if there is no satisfactorily progress at an of the interval period the 
diversion of land will be revoked. 

32. The lessee shall submit the map fully marked by latitude and longitude on all the corners 
taken by GPS before the final approval. 

33. Any other condition that the State Government or the Chief Conservator of Forests (Central), 
Regional Office, Bangalore may impose from time to time in the interest of conservation, 
protection and development of forests. 

By Order and in the name of the Governor of Karnataka, 
S.R. VATSALA 
P.R. 1066 Under Secretary to Government, 
Forest, Environment & Ecology Department 
AGRICULTURE AND HORTICULTURE SECRETARIAT 
ADDENDUM No. AHD 116 HPP 2006, Dated: 13th July 2006 
Sub: Constitution of a Committee to ensure timely approvals and smooth implementation of the 


scheme of laying out demonstration plots directly by the Coconut development Board. 


The Committee constituted under the Chairmanship of Principal Secretary (Horticulture), 
Government of Karnataka vide AHD 151 HPP 2005 dated 23.7.2005 to ensure timely approvals and 
smooth implementation of the Coconut Development Board programmes will have the following additional 


members. 


1) 


2) 


Dr. M.S. Mahalingappa, 

14/3, Byrasandra Main Road, First Block East, 
Jayanagar, Bangalore-560 011. 

Sri Manish Kumar Jain, 

M/s Jain Agro Food Products Pvt. Ltd., 

3rd Block, Flat No.011, Skyline City Apartments, 
Chandra layout, Vijayanagar, Bangalore-560 072. 


This order comes into force with immediate effect. 


P.R. 1067 


Sub: 


Read: 


Preamble:- 


By Order and in the name of the Governor of Karnataka, 
N. MANJULA GEETHA 
Under Secretary to Government, 
Agriculture & Horticulture Department. 
PLANNING AND STATISTICS SECRETARIAT 
Formation of State Technical advisory Committee on Price Statistics (ST cops) in 
Directorate of Economics & Statistics to carry out Family Budget Survey. 
1. Govt. Notification No.PD.137 PST.82, Bangalore dt. 28.8.1982. 
2. Director, Directorate of Economics & Statistics, Letter No. DES/34/PWX/2003, dated 
7.4.2006. 


In the above read letter (1) vide Government Notification No.PD 137 PST 82, Bangalore dated 


28.8.1982, 


State Technical Advisory Committee on price statistics was constituted in Directorate of 


Economics & Statistics. 
The Director, Directorate of Economics & Statistics has requested vide letter read (2) to 
reconstitute the State Technical Advisory Committee. The Consumer Price Index for State series is being 


ಭಾಗ -೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ೧೦೫೩ 





prepared for Bellary, Bhadravathi, Dandeli, Davanagere, Harihara, Hassan, Mandya Mangalore, Mysore, 
Raichur and Tumkur centres at 1987-88=100 since 1992. The labour Bureau, Shimla has shifted the base 
from 1982=100 to 2001=100 from January 2001 for central series. Therefore the State also intended to 
change the base year from 1987-88=100 to 2001-100 for which Family Budget Survey is to be conducted. 

The wages and Allowances of Industrial Workers depends on Consumer Price Index released 
periodically. As per the recommendations of the Central Statistical Organisation, Government of India, 
New Delhi, State's "consumer price” Index work should be carried out with the Advise of Technical 
Advisory Committee. The main work of the Committee is to ensure the appropriate Technical standards 
and procedures and also to review from time to time the shortcomings and gaps in price statistics with a 
view to suggesting further improvements. The Director, Directorate of Economics & Statistics has 
requested the Government to issue the orders forming the Technical Advisory Committee. 

Government Order No. PD 45 SSM 2006, Bangalore, Dated: 10th July 2006 

For the reason stated in the preamble it is proposed to reconstitute the Technical Advisory 
Committee in price statistics as below. |! is also hereby permitted to change the base year from 1987- 
88=100 to 2001=100 and also to conduct the Family Budget Survey. 









































1. | Additional Chief Secretary to Government and Principal Secretary, Planning and | PRESIDENT 
Statistics Department, M.S. Building, Bangalore. 

2. | Principal Secretary to Government, Agriculture and Horticulture Department, M.S. Member 
Building, Bangalore. 

3. | Principal Secretary to Government, Department of Animal Husbandry and Member 
Fisheries, M.S. Building, Bangalore. 

4. | Principal Secretary to Government, Department of Food and Civil Supplies, M.S. Member 
Building, Bangalore. 

5. | Chief Director, Central Statistical Organisation, Government of India, New Delhi. Member 

6. | Director, Directorate of Economics & Statistics, Bangalore. Member 

7. | Chief Marketing Manager, Karnataka Marketing Department, Infantry Road, Member 
Bangalore. 

8. | Director, Food and Civil Supplies Department, Bangalore. Member 

9. | Commissioner, "Karmika Bhavana", Bannerghatta Road, Bangalore. Member 

10. | Director, Department of agriculture, Sheshadri Road, Bangalore. Member 

11. | Joint Director, Prices Statistics Division Directorate of Economics & Statistics, Member 
Bangalore. Secretary 











3. The terms and conditions for the above Committee is as follows:- 

1) To study the Technical proposal relating to conduct of Family Budget Enquiries (for Industrial 
Workers, Urban Non/Manual Employees, Rural Labourers, Agricultural Labourers, Urban Informal Sector 
Workers and Population below poverty line). 

a) To evolve and maintain standards in terms of concepts, definitions, methods of data 
collection etc., in the conduct of Family Budget Enquiries/Consumer Expenditure Survey 
and Collection of Prices (Consumer, Wholesale, Rental Producer, etc.,) 

b) To review the organizational arrangements and the machinery for price collection as 
above, with a view to rationalizing and developing a cost effective system of collection, 
compilation and dissemination of Price Statistics. 

c) To advise on the methodologies for compilation of Consumer Price and Comparative 
Costliness Indices, Centre specific, Sector specific (rural and urban), Target group 
specific (IW, UNME, Rural/Agricultural Labour, Urban Informal Sector Workers and 
Population below poverty line) and at State/UT and all-India levels. 

d) To advise on the methodologies on the compilation of Wholesale, Retail, Producer's and 
other Price Indices. 

4. The Committee shall meet once in six months. 

5. The above Government order issued with the permission of Chief Secretary to Government 
vide Note U.O.Note No.2041/06, dated 31.5.2006. 

By Order and in the name of the Governor of Karnataka, 
S. VISHALAKSHAMMA 
P.R. 1068 Under Secretary to Government, 
Planning & Statistics Department. 


೧೦೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ಭಾಗ - ೧ 





ಶಿಕ್ಷಣ ಸಚಿವಾಲಯ 
ವಿಷಯ: 2005-2006ನೇ ಶೈಕ್ಷಣಿಕ ಸಾಲಿಗೆ ಶಿವಮೊಗ್ಗದ ಶ್ರೀಮತಿ ಗಂಗಮ್ಮ ವೀರಭದ್ರಶಾಸ್ತ್ರಿ ಮೆಮೋರಿಯಲ್‌ ಟ್ರಸ್ಟ್‌ನ ಮೈತ್ರಿ 
ಕಾಲೇಜ್‌ ಆಫ್‌ ಎಜುಕೇಷನ್‌ಗೆ ವಿದ್ಯಾರ್ಥಿ ಪ್ರಮಾಣ ನಿರ್ಧರಣೆ. 
ಓದಲಾಗಿದೆ: 1. ದಿನಾಂಕ:29.12.2004ರ ಸಂ. ಇಡಿ 456 ಯುಆರ್‌ಸಿ 2004ರ ಸರ್ಕಾರಿ ಆದೇಶ. 
2. ದಿನಾಂಕ:22.12.2005 ಸಂಖ್ಯೆ. ೯.5೧೦/೦7೯/6.೯0/2005-06/4891ರ NCTE ಪ್ರಾದೇಶಿಕ 
ನಿರ್ದೇಶಕರ ಪತ್ರ. 
3. ದಿ:30.6.2006ರ ಪ್ರಾಂಶುಪಾಲರು, ಮೈತ್ರಿ ಕಾಲೇಜ್‌ ಆಫ್‌ ಎಜುಕೇಷನ್‌, ಶಿವಮೊಗ್ಗ ಇವರ ಪತ್ರ. 


ಪೀಠಿಕೆ: 

1) ಸರ್ಕಾರಿ/ವಿಶ್ವವಿದ್ಯಾಲಯ/ಅನುದಾನಿತ/ಖಾಸಗಿ ಶಿಕ್ಷಣ ಕಾಲೇಜುಗಳಲ್ಲಿ ನಡೆಸಲಾಗಿರುವ ಬಿ.ಇಡಿ/ಬಿ.ಪಿ.ಎಡ್‌ ಕೋರ್ಸಿನ ವಿದ್ಯಾರ್ಥಿ 
ಪ್ರಮಾಣವನ್ನು ಪ್ರತಿ ಶೈಕ್ಷಣಿಕ ವರ್ಷಕ್ಕೆ ಅನ್ವಯವಾಗುವಂತೆ ಎನ್‌.ಸಿ.ಟಿ.ಇ. ಅಧಿನಿಯಮ 1993ರ 4ನೇ ಪ್ರಕರಣದಡಿ ಎನ್‌ಸಿಟಿಇ ಮಂಜೂರು 
ಮಾಡುವ ವಿದ್ಯಾರ್ಥಿ ಪ್ರಮಾಣವನ್ನು ಕೆ.ಎಸ್‌.ಯು. ಅಧಿನಿಯಮದ 59(18)ನೇ ಪ್ರಕರಣದಡಿ ಓದಲಾದ ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ 
ಬಿಇಡಿ ಕೋರ್ಸುಗಳಿಗೆ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅಭ್ಯರ್ಥಿಗಳ ಆಯ್ಕೆ ನಿಯಮಾವಳಿಗಳು, 1999ರ 2(1)ನೇ ನಿಯಮದಡಿ ಸರ್ಕಾರವು 
ನಿಗದಿಪಡಿಸುತ್ತಿದೆ. 

2 ಉಲ್ಲೇಖ (1ರಲ್ಲಿರುವ ಸರ್ಕಾರಿ ಆದೇಶದಲ್ಲಿ ಶಿವಮೊಗ್ಗದ ಶ್ರೀಮತಿ ಗಂಗಮ್ಮ ವೀರಭದ್ರಶಾಸ್ತ್ರಿ ಮೆಮೋರಿಯಲ್‌ ಟ್ರಸ್ಟ್‌ನ ಮೈತ್ರಿ 
ಕಾಲೇಜ್‌ ಆಫ್‌ ಎಜುಕೇಷನ್‌ಗೆ ಬಿ.ಎಡ್‌. ಕೋರ್ಸನ್ನು 100 (ಒಂದು ನೂರು ಮಾತ್ರ) ವಿದ್ಯಾರ್ಥಿ ಪ್ರಮಾಣದೊಂದಿಗೆ ಪ್ರಾರಂಭಿಸಲು ನಿರಾಕ್ಷೇಪಣಾ 
ಪತ್ರವನ್ನು ನೀಡಲಾಗಿತ್ತು. ಉಲ್ಲೇಖ (2)ರಲ್ಲಿರುವ ದಿನಾಂಕ: 22.12.2005ರ ಆದೇಶದಲ್ಲಿ ಎನ್‌ಸಿಟಿಇಯು ಸದರಿ ಕಾಲೇಜಿನ ಬಿ.ಎಡ್‌ ಕೋರ್ಸಿಗೆ 
2005-06ನೇ ಸಾಲಿನಿಂದ ಅನ್ವಯವಾಗುವಂತೆ 100(ಒಂದು ನೂರು ಮಾತ್ರ) ವಿದ್ಯಾರ್ಥಿ ಪ್ರಮಾಣದೊಂದಿಗೆ ಅನುಮೋದನೆ ನೀಡಿದ್ದು, ಉಲ್ಲೇಖ 
(3)ರಲ್ಲಿರುವ ದಿನಾಂಕ:30.6.2006ರ ಪತ್ರದಲ್ಲಿ ಸದರಿ ಕಾಲೇಜಿನ ಪ್ರಾಂಶುಪಾಲರು ತಮ್ಮ ಕಾಲೇಜಿನಲ್ಲಿ ಬಿ.ಎಡ್‌. ಕೋರ್ಸನ್ನು ಪ್ರಾರಂಭಿಸಲು 
ಮಂಜೂರಾತಿಯನ್ನು ನೀಡುವಂತೆ ಕೋರಿರುತ್ತಾರೆ. ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 87 ಯುಆರ್‌ಸಿ 2006, ಬೆಂಗಳೂರು, ದಿನಾಂಕ: 13ನೇ ಜುಲೈ 2006 

3) ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಅಧಿನಿಯಮ 2000ದ 59ನೇ ಪ್ರಕರಣದ 18ನೇ ಉಪ ಪ್ರಕರಣದೊಂದಿಗೆ ಓದಲಾದ 
ಕರ್ನಾಟಕ ಬಿ.ಎಡ್‌. ಕೋರ್ಸುಗಳಿಗೆ ಅಭ್ಯರ್ಥಿಗಳ ಆಯ್ಕೆ ನಿಯಮಗಳು 1999ರ 2(1)ನೇ ನಿಯಮದಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಶಿವಮೊಗ್ಗದ ಶ್ರೀಮತಿ ಗಂಗಮ್ಮ ವೀರಭದ್ರಶಾಸ್ತ್ರಿ ಮೆಮೋರಿಯಲ್‌ ಟ್ರಸ್ಟ್‌ನ ಮೈತ್ರಿ ಕಾಲೇಜ್‌ ಆಫ್‌ ಎಜುಕೇಷನ್‌ನ ಬಿ.ಎಡ್‌. ಕೋರ್ಸಿಗೆ 
2005-06ನೇ ಶೈಕ್ಷಣಿಕ ಸಾಲಿನಿಂದ ಅನ್ವಯವಾಗುವಂತೆ 100 (ಒಂದು ನೂರು ಮಾತ್ರ) ವಿದ್ಯಾರ್ಥಿ ಪ್ರಮಾಣವನ್ನು ನಿಗದಿಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಪಿ. ಮಂಜನಾಥ್‌ 
ಪಿ.ಆರ್‌. 1069 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ವಿಶ್ವವಿದ್ಯಾಲಯಗಳು). 
ವಿಷಯ: 2005-2006ನೇ ಶೈಕ್ಷಣಿಕ ಸಾಲಿಗೆ ಗುಲ್ಬರ್ಗಾದ ಕರ್ನಾಟಕ ಪೀಪಲ್ಸ್‌ ಎಜುಕೇನ್‌ ಸೊಸೈಟಿಯವರ ರಾಯಚೂರು ಜಿಲ್ಲೆ 
ಯೆರಮಸ್‌ನಲ್ಲಿನ ಕೆ.ಪಿ.ಇ. ಸೊಸೈಟೀಸ್‌ ಕಾನಿಷ್ಕ ಕಾಲೇಜ್‌ ಆ ಫಿಸಿಕಲ್‌ ಎಜುಕೇಷನ್‌ಗೆ ವಿದ್ಯಾರ್ಥಿ ಪ್ರಮಾಣ ನಿರ್ಧರಣೆ. 
ಓದಲಾಗಿದೆ: 1. ದಿನಾಂಕ:30.12.2003ರ ಸಂಖ್ಯೆ. ಇಡಿ 245 ಯುಜಿವಿ 2003ರ ಸರ್ಕಾರಿ ಆದೇಶ. 
2. ದಿನಾಂಕಃ17.2.2006 ಸಂಖ್ಯೆ. ೯.5೧೦/೬೦7೯/6.೧.೯೦/2005-06/5493ರ NCTE ಪ್ರಾದೇಶಿಕ 
ನಿರ್ದೇಶಕರ ಪತ್ರ. 
3. ದಿ:7.6.2006ರ ಕಾನಿಷ್ಕ ಕಾಲೇಜ್‌ ಆಫ್‌ ಫಿಸಿಕಲ್‌ ಎಜುಕೇಷನ್‌, ಯೆರಮರಸ್‌, ಗುಲ್ಬರ್ಗಾ ಜಿಲ್ಲೆ, ಈ ಕಾಲೇಜಿನ 
ಪ್ರಾಂಶುಪಾಲರ ಪತ್ರ. 
ಪೀಠಿಕೆ: 

1) ಸರ್ಕಾರಿ/ವಿಶ್ವವಿದ್ಯಾಲಯ/ಅನುದಾನಿತ/ಖಾಸಗಿ ಶಿಕ್ಷಣ ಕಾಲೇಜುಗಳಲ್ಲಿ ನಡೆಸಲಾಗಿರುವ ಬಿ.ಇಡಿ/ಬಿ.ಪಿ.ಎಡ್‌ ಕೋರ್ಸಿನ ವಿದ್ಯಾರ್ಥಿ 
ಪ್ರಮಾಣವನ್ನು ಪ್ರತಿ ಶೈಕ್ಷಣಿಕ ವರ್ಷಕ್ಕೆ ಅನ್ವಯವಾಗುವಂತೆ ಎನ್‌.ಸಿ.ಟಿ.ಇ. ಅಧಿನಿಯಮ 1993ರ 14ನೇ ಪ್ರಕರಣದಡಿ ಎನ್‌ಸಿಟಿಇ ಮಂಜೂರು 
ಮಾಡುವ ವಿದ್ಯಾರ್ಥಿ ಪ್ರಮಾಣವನ್ನು ಕೆ.ಎಸ್‌.ಯು. ಅಧಿನಿಯಮದ 59(18)ನೇ ಪ್ರಕರಣದಡಿ ಓದಲಾದ ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ 
ಬಿ.ಇಡಿ. ಕೋರ್ಸುಗಳಿಗೆ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅಭ್ಯರ್ಥಿಗಳ ಆಯ್ಕೆ ನಿಯಮಾವಳಿಗಳು, 1999ರ 2(1)ನೇ ನಿಯಮದಡಿ ಸರ್ಕಾರವು 
ನಿಗದಿಪಡಿಸುತ್ತಿದೆ. 

2) ಉಲ್ಲೇಖ (1)ರಲ್ಲಿರುವ ಸರ್ಕಾರಿ ಆದೇಶದಲ್ಲಿ ಗುಲ್ಬರ್ಗಾದ ಕರ್ನಾಟಕ ಪೀಪಲ್ಸ್‌ ಎಜುಕೇಷನ್‌ ಸೊಸೈಟಿಯ ರಾಯಚೂರು ಜಿಲ್ಲೆ 
ಯೆರಮರಸ್‌ನಲ್ಲಿನ ಕೆ.ಪಿ.ಇ. ಸೊಸೈಟೀಸ್‌ ಕಾನಿಷ್ಕ ಕಾಲೇಜ್‌ ಆಫ್‌ ಫಿಸಿಕಲ್‌ ಎಜುಕೇಷನ್‌ಗೆ ಬಿ.ಪಿ.ಎಡ್‌. ಕೋರ್ಸನ್ನು 40 (ನಲವತ್ತು ಮಾತ್ರ) 
ವಿದ್ಯಾರ್ಥಿ ಪ್ರಮಾಣದೊಂದಿಗೆ ಪ್ರಾರಂಭಿಸಲು ನಿರಾಕ್ಷೇಪಣಾ ಪತ್ರವನ್ನು ನೀಡಲಾಗಿತ್ತು. ಉಲ್ಲೇಖ (2)ರಲ್ಲಿರುವ ದಿನಾಂಕ: 17.2.2006ರ ಆದೇಶದಲ್ಲಿ 
ಎನ್‌ಸಿಟಿಇಯು ಸದರಿ ಕಾಲೇಜಿನ ಬಿ.ಪಿ.ಎಡ್‌. ಕೋರ್ಸಿಗೆ 2005-06ನೇ ಸಾಲಿನಿಂದ ಅನ್ವಯವಾಗುವಂತೆ 50(ಐವತ್ರು ವಿದ್ಯಾರ್ಥಿ 
ಪ್ರಮಾಣದೊಂದಿಗೆ ಅನುಮೋದನೆ ನೀಡಿದ್ದು, ಉಲ್ಲೇಖ (3)ರಲ್ಲಿರುವ ದಿನಾಂಕ:7.6.2006ರ ಪತ್ರದಲ್ಲಿ ಸದರಿ ಕಾಲೇಜಿನ ಪ್ರಾಂಶುಪಾಲರು ತಮ್ಮ 
ಮೇಲ್ಕಂಡ ಕಾಲೇಜಿನಲ್ಲಿ ಬಿ.ಪಿ.ಎಡ್‌. ಕೋರ್ಸನ್ನು ಪ್ರಾರಂಭಿಸಲು ಮಂಜೂರಾತಿಯನ್ನು ನೀಡುವಂತೆ ಕೋರಿರುತ್ತಾರೆ. ಅದರಂತೆ ಈ ಕೆಳಕಂಡ 
ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 116 ಯುಜಿವಿ 2006, ಬೆಂಗಳೂರು, ದಿನಾಂಕ: 10ನೇ ಜುಲೈ 2006 

3) ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಅಧಿನಿಯಮ 2000ದ 59ನೇ ಪ್ರಕರಣದ 18ನೇ ಉಪ ಪ್ರಕರಣದೊಂದಿಗೆ ಓದಲಾದ 

ಕರ್ನಾಟಕ ಬಿ.ಎಡ್‌. ಕೋರ್ಸುಗಳಿಗೆ ಅಭ್ಯರ್ಥಿಗಳ ಆಯ್ಕೆ ನಿಯಮಗಳು 1999ರ 2(1)ನೇ ನಿಯಮದಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ೧೦೫೫ 





ಗುಲ್ಬರ್ಗಾದ ಕರ್ನಾಟಕ ಪೀಪಲ್ಸ್‌ ಎಜುಕೇಷನ್‌ ಸೊಸೈಟಿಯ ರಾಯಚೂರು ಜಿಲ್ಲೆ ಯೆರಮರಸ್‌ನಲ್ಲಿನ ಕೆ.ಪಿ.ಇ. ಸೊಸೈಟೀಸ್‌ ಕಾನಿಷ್ಕ ಕಾಲೇಜ್‌ 
ಆಫ್‌ ಫಿಸಿಕಲ್‌ ಎಜುಕೇಷನ್‌ನ ಬಿ.ಪಿ.ಎಡ್‌. ಕೋರ್ಸಿಗೆ 2005-06ನೇ ಶೈಕ್ಷಣಿಕ ಸಾಲಿನಿಂದ ಅನ್ವಯವಾಗುವಂತೆ 50 (ಐವತ್ತು ಮಾತ್ರ) ವಿದ್ಯಾರ್ಥಿ 
ಪ್ರಮಾಣವನ್ನು ನಿಗದಿಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಪಿ. ಮಂಜುನಾಥ್‌ 
ಪಿ.ಆರ್‌. 1070 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ವಿಶ್ವವಿದ್ಯಾಲಯಗಳು). 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ವಿಷಯ: ಚನ್ನಪಟ್ಟಣ ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಉಪ ವಿಭಾಗದಲ್ಲಿ ನಡೆದಿರುವ ಅಕ್ರಮಗಳಿಗೆ ಸಂಬಂಧಿಸಿದಂತೆ 
ಆರೋಪಿತ ಇಂಜಿನಿಯರ್‌ಗಳ ಮೇಲೆ ವಿವರವಾದ ವಿಚಾರಣೆ ನಡೆಸಲು ವಿಚಾರಣಾಧಿಕಾರಿಗಳನ್ನು ನೇಮಿಸುವ ಬಗ್ಗೆ - 


ಓದಲಾಗಿದೆ: 1. ನಿರ್ದೇಶಕರು, ಗ್ರಾಇಂಕಾ, ಗ್ರಾ.ಅ.ಪ. ಇಲಾಖೆ, ಬೆಂಗಳೂರು ಇವರ ಕಡತ ಸಂಖ್ಯೆ. ಗ್ರಾಅಪ 76 ಜೈಅಯೋ 
2004, ದಿ.18.1.2005. 

ಸಾದಾ ಕಾರಣ ಕೇಳುವ ನೋಟೀಸ್‌ ಸಂಖ್ಯೆ. ಗ್ರಾಅಪ:04:ಇಎನ್‌ಕ್ಕೂ:05, ದಿ:16.2.05. 

ಆಪಾದಿತ ಇಂಜಿನಿಯರ್‌ಗಳ ಲಿಖಿತ ಉತ್ತರ ದಿ. 26.2.2005. 

ಕಾರಣ ಕೇಳುವ ನೋಟೀಸ್‌ ಸಂಖ್ಯೆ. ಗ್ರಾಅಪ:04:ಇಎನ್‌ಕ್ಕೂ:05, ದಿ:18.5.2006. 

ಆಪಾದಿತ ಇಂಜಿನಿಯರ್‌ಗಳ ಲಿಖಿತ ಉತ್ತರ ದಿ. 5.6.2006. 


ಸ ಇ ಸಟೆ 


ಪ್ರಸ್ತಾವನೆ: 

ಉಪ ನಿರ್ದೇಶಕರು, ಗ್ರಾಮೀಣ ಮೂಲಭೂತ ಸೌಕರ್ಯ (ರಸ್ತೆ ಮತ್ತು ಸೇತುವೆ) ಹಾಗೂ ನಿರ್ದೇಶಕರು, ಗ್ರಾಮೀಣ ಇಂಧನ 
ಕಾರ್ಯಕ್ರಮ, ಗ್ರಾ.ಅ.ಪ. ಇಲಾಖೆ, ಬೆಂಗಳೂರು ಇವರು, ಚನ್ನಪಟ್ಟಣ ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಉಪ ವಿಭಾಗದಲ್ಲಿ ಮಾಡಿರುವ 
ಮುಕುಂದ ಕೆರೆ ದುರುಸ್ತಿ ಕಾಮಗಾರಿಯ ಕೆರೆ ಏರಿಯನ್ನು ನಿರ್ಮಿಸಲು ಮಂಜೂರಾದ ರೂ. 1,40,414-00 ಗಳು ಮತ್ತು ಚಾನಲ್‌ ಗೈಡ್‌ನ್ನು 
ನಿರ್ಮಿಸಲು ರೂ.68,856-00 ಗಳು, ಹಾಗೂ ಮುಕುಂದ ಕೆರೆಗೆ ಕೋಡಿ ನಿರ್ಮಾಣ ಕಾಮಗಾರಿಯನ್ನು ನಿರ್ವಹಿಸಲು ರೂ. 1.5 ಲಕ್ಷಗಳು, ಜಾಗರೆ 
ಮುತ್ತಪ್ಪಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮತ್ತು ಕೋಡಿಪುರ ಗ್ರಾಮದಿಂದ ಕೋಡಿಪುರ ಬೆಟ್ಟಕ್ಕೆ ಹೋಗುವ ಬಿಳಿಗುಡ್ಡ ರಸ್ತೆ 
ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಅಂದಾಜಿನಲ್ಲಿ ನಮೂದಿಸಿದ ಮೊತ್ತಕ್ಕಿಂತ ಸುಮಾರು ರೂ. 41,619-00 ಗಳನ್ನು ಹೆಚ್ಚುವರಿಯಾಗಿ ಪಾವತಿ 
ಮಾಡಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟುಮಾಡಿದ್ದಾರೆಂಬ ಕಾರಣಕ್ಕಾಗಿ ಹಾಗೂ ಕಳಪೆ ಕಾಮಗಾರಿಗಳನ್ನು ಮಾಡಿ ಕರ್ತವ್ಯಲೋಪವೆಸಗಿದ ಹಾಗೂ 
ಇನ್ನಿತರ ಆರೋಪಗಳಿಗೆ ಸಂಬಂಧಿಸಿದಂತೆ 1) ಶ್ರೀ ಎಂ. ಮುನಿಆಂಜನಪ್ಪ, ಅಂದಿನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, 2) ಶ್ರೀ ಚಂದ್ರಹಾಸ, 
ಅಂದಿನ ಸಹಾಯಕ ಇಂಜಿನಿಯರ್‌, 3) ಶ್ರೀ ಡಿ. ಕೃಷ್ಣಶೆಟ್ಟಿ, ಅಂದಿನ ಕಿರಿಯ ಇಂಜಿನಿಯರ್‌ ಮತ್ತು 4) ಶ್ರೀ ಎಂ.ಆರ್‌. ಕುಮಾರ್‌, ಅಂದಿನ ಕಿರಿಯ 
ಇಂಜಿನಿಯರ್‌, ಪಂ.ರಾ.ಇಂ. ಉಪ ವಿಭಾಗ, ಚನ್ನಪಟ್ಟಣ ಇವರುಗಳ ವಿರುದ್ಧ ನಿಯಮಾನುಸಾರ ಶಿಸ್ತುಕ್ರಮ ಕೈಗೊಳ್ಳಲು ಮೇಲೆ ಓದಲಾದ ಕ್ರಮ 
ಸಂ. (1ರ ದಿ. 18.1.2005ಲ್ಲಿ ಕೋರಿದ್ದರು. ಸದರಿ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ ಈ ಪ್ರಕರಣದಲ್ಲಿ ಅವ್ಯವಹಾರ ನಡೆದಿರುವುದು 
ಮೇಲ್ನೋಟಕ್ಕೆ ಕಂಡು ಬಂದಿದ್ದರಿಂದ ಹಾಗೂ ಈ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮೇಲೆ ತಿಳಿಸಿರುವ ಇಂಜಿನಿಯರ್‌ಗಳ ಮೇಲೆ ಶಿಸ್ತಿನ 
ನಡವಳಿಕೆಗಳನ್ನು ನಡೆಸಲು ನಿರ್ಧರಿಸಿ, ಮೇಲೆ ಓದಲಾದ ಕ್ರಮ ಸಂ. (2ರ ದಿ: 16.2.05ರಲ್ಲಿ ಸಾದಾ ಕಾರಣ ಕೇಳುವ ನೋಟೀಸನ್ನು ಜಾರಿ 
ಮಾಡಿದ್ದು, ಸದರಿ ನೋಟೀಸಿಗೆ ಇವರುಗಳು ಮೇಲೆ ಓದಲಾದ ಕ್ರಮ ಸಂಖ್ಯೆ (9ರ ದಿ. 26.2.05ಲ್ಲಿ ಲಿಖಿತ ಉತ್ತರ ಸಲ್ಲಿಸಿದ್ದರು. ಸದರಿ ಲಿಖಿತ 
ಉತ್ತರಗಳನ್ನು ಕೂಲಂಕುಶವಾಗಿ ಪರಿಶೀಲಿಸಿದ ನಂತರ ಕಳಪೆ ಕಾಮಗಾರಿ ಮಾಡಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದ್ದರಿಂದ ಇವರುಗಳಿಗೆ ಕ.ಸ.ಸೇ 
(ವ.ನಿ.ಅ.) ನಿಯಮ 1957ರ ನಿಯಮ 11 ರನ್ವಯ ಇವರುಗಳಿಗೆ ಮೇಲೆ ಓದಲಾದ ಕ್ರಮ ಸಂಖ್ಯೆ (4ರ ದಿ. 18.5.06ರಲ್ಲಿ ಇಲಾಖಾ ವಿಚಾರಣೆ 
ಹೂಡಲು ಕಾರಣ ಕೇಳುವ ನೋಟೀಸಿನೊಂದಿಗೆ ದೋಷಾರೋಪಣಾ ಪಟ್ಟಿಯನ್ನು ಜಾರಿಮಾಡಲಾಗಿತ್ತು. ಈ ಕಾರಣ ಕೇಳುವ ನೋಟೀಸಿಗೆ ಸದರಿ 
ಇಂಜಿನಿಯರ್‌ಗಳು ಮೇಲೆ ಓದಲಾದ ಕ್ರಮ ಸಂ.(5)ರ ದಿ.5.6.06 ರಂದು ಲಿಖಿತ ಉತ್ತರವನ್ನು ಸಲ್ಲಿಸಿ, ತಮ್ಮ ಮೇಲಿನ ಎಲ್ಲಾ ಆರೋಪಗಳನ್ನು 
ನಿರಾಕರಿಸಿದ್ದರು. 

ಸದರಿಯವರ ಲಿಖಿತ ಹೇಳಿಕೆಗಳನ್ನು ಪರಿಶೀಲಿಸಲಾಗಿ ಅವು ಸಮರ್ಪಕವಾಗಿಲ್ಲವೆಂದು ಕಂಡು ಬಂದಿರುವುದರಿಂದ ಮತ್ತು ಆಪಾದಿತರು 
ಆರೋಪಿತ ದುರ್ನಡತೆಯನ್ನು ಎಸಗಿದ್ದಾರೆಂದು ದಾಖಲೆಗಳಿಂದ ಮೇಲ್ನೋಟಕ್ಕೆ ಕಂಡು ಬರುವುದರಿಂದ ಆಪಾದಿತರ ಮೇಲಿನ ಆಪಾದನೆಗಳ ಬಗ್ಗೆ 
ಸತ್ಕಾಂಶಗಳನ್ನು ಅರಿಯಲು ಪ್ರಕರಣದಲ್ಲಿ ವಿವರವಾದ ಜಂಟಿ ಇಲಾಖಾ ವಿಚಾರಣೆ ನಡೆಸಲು ಸರ್ಕಾರವು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಆದೇಶ ಸಂಖ್ಯೆ: ಗ್ರಾಅಪ 04, ಇಎನ್‌ಕ್ಕೂ 05, ಬೆಂಗಳೂರು, ದಿನಾಂಕ: 7ನೇ ಜುಲೈ 2006 

ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 1) ಶ್ರೀ ಎಂ. ಮುನಿಆಂಜನಪ್ಪ, ಅಂದಿನ ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್‌, 2) ಶ್ರೀ ಚಂದ್ರಹಾಸ, ಅಂದಿನ ಸಹಾಯಕ ಇಂಜಿನಿಯರ್‌, 3) ಶ್ರೀ ಡಿ. ಕೃಷ್ಣಶೆಟ್ಟಿ, ಅಂದಿನ ಕಿರಿಯ ಇಂಜಿನಿಯರ್‌ ಮತ್ತು 4) ಶ್ರೀ 
ಎಂ.ಆರ್‌. ಕುಮಾರ್‌, ಅಂದಿನ ಕಿರಿಯ ಇಂಜಿನಿಯರ್‌ ಇವರುಗಳ ಮೇಲಿನ ಆಪಾದನೆಗಳ ಬಗ್ಗೆ ಕರ್ನಾಟಕ ಸರ್ಕಾರಿ ಸೇವಾ (ವರ್ಗೀಕರಣ, 
ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮ 1957ರ ನಿಯಮ 11ರಲ್ಲಿ ನಿಗದಿಪಡಿಸಲಾದ ವಿಧಿವಿಧಾನಗಳನ್ನು ಅನುಸರಿಸಿ ನಿಯಮ 13 ರನ್ವಯ 
ವಿವರವಾದ ಜಂಟಿ ಇಲಾಖಾ ವಿಚಾರಣೆ ನಡೆಸಲು ನಿಯಮ 11(2)ರ ರೀತ್ಯ ಶ್ರೀ ಟಿ.ಜೆ. ಮರಿಯಪ್ಪ, ನಿವೃತ್ತ ಜಿಲ್ಲಾ ಮತ್ತು ಸೆಷನ್‌ ನ್ಯಾಯಾಧೀಶರು, 
ಬೆಂಗಳೂರು ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ಮತ್ತು ನಿಯಮ 11(5)ರ ರೀತ್ಯ ಸಹಾಯಕ ಕಾರ್ಯದರ್ಶಿ (ಆಡಳಿತ), ಜಿಲ್ಲಾ ಪಂಚಾಯತ್‌, 
ಬೆಂಗಳೂರು ಗ್ರಾಮಾಂತರ ಇವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಿ ಸರ್ಕಾರವು ಆದೇಶಿಸಿದೆ. 

ಈ ವಿಚಾರಣೆಯನ್ನು 3 ತಿಂಗಳೊಳಗಾಗಿ ನಡೆಸಿ, ವಿಚಾರಣಾಧಿಕಾರಿಗಳು ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

ವಿಚಾರಣಾಧಿಕಾರಿಗಳು ಇಲಾಖಾ ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ ನಂತರ ನಿಯಮಾನುಸಾರ ನಿಗದಿತ ಸಂಭಾವನೆಯನ್ನು 
ಪಡೆಯಲು ಅರ್ಹರಿರುತ್ತಾರೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಸಿ. ಸುಂದರ 
ಪಿ.ಆರ್‌. 1074 ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು-ಎ), 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 


೧೦೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ಭಾಗ - ೧ 





ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಕರ್ನಾಟಕ ರಾಜ್ಯ, ಬೆಂಗಳೂರು-52 
ಸುತ್ತೋಲೆ ಕ್ರ.ಸಂ:ಆಡಳಿತ/01ಎಸ್‌ಎಂಸಿ/:2006-07, ದಿನಾಂಕ: 3ನೇ ಮೇ 2006 
ವಿಷಯ: ಅಲೆಮಾರಿ ಜನಾಂಗದವರ ವಿವಿದೋದ್ದೇಶ ಸಹಕಾರ ಸಂಘಗಳನ್ನು ನೋಂದಾಯಿಸುವ ಬಗ್ಗೆ. 
ಉಲ್ಲೇಖ 1. ಮುಖ್ಯ ಮಂತ್ರಿಯವರ ಅಪರ ಕಾರ್ಯದರ್ಶಿ ರವರ ಪತ್ರ ಸಂ.ಸಿಎಂ.4005/ಆರ್‌ಇವಿ/2006 ದಿ:31.3.2006. 
2. ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಅಲೆಮಾರಿ ಜನಾಂಗದವರ ಅಭಿವೃದ್ಧಿ ಸಂಸ್ಥೆ, ಬೆಂಗಳೂರು-32 ಇವರ 
ಪತ್ರ ಸಂ:ಕೆಎಸ್‌ಎನ್‌/ಟಿಡಿಒ/ಸಿಆರ್‌/45/2006 ದಿನಾಂಕ: 28.3.2006. 
3. ಈ ಕಛೇರಿಯ ಸುತ್ತೋಲೆ ಸಂ.ಓಟಿಎಸ್‌/67/ಹೆಚ್‌ಓಟಿ/92-93 ದಿ:28.9.1992. 

ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಅಲೆಮಾರಿ ಜನಾಂಗದವರ ಅಭಿವೃದ್ಧಿ ಸಂಸ್ಥೆ ಬೆಂಗಳೂರು-32, ಇವರು ಮಾನ್ಯ 
ಮುಖ್ಯಮಂತ್ರಿಯವರಿಗೆ ಉಲ್ಲೇಖ (1)ರ ಪತ್ರದ ರೀತ್ಯಾ ಮನವಿ ಸಲ್ಲಿಸಿ, ಪರಿಶಿಷ್ಟ ಪಂಗಡದ ಅಲೆಮಾರಿ ಜನಾಂಗದವರಿಗೆ ಲ್ಯಾಂಪ್ಸ್‌ ಸಹಕಾರ 
ಸಂಘಗಳ ಮಾದರಿಯಲ್ಲಿ ಅಲೆಮಾರಿ ಜನಾಂಗದವರ ವಿವಿದೋದ್ದೇಶ ಸಹಕಾರ ಸಂಘಗಳನ್ನು ಪ್ರತಿ ತಾಲ್ಲೂಕು, ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ 
ನೋಂದಾಯಿಸಲು ಕೋರಿರುತ್ತಾರೆ. 

ಸದರಿ ಪತ್ರದಲ್ಲಿ ಉದ್ದೇಶಿತ ಅಲೆಮಾರಿ ಜನಾಂಗದವರ ವಿವಿದೋದ್ದೇಶ ಸಹಕಾರ ಸಂಘ ನೋಂದಣಿಗೆ ಸಂಬಂಧಿಸಿದಂತೆ ಪ್ರಸ್ತಾಪಿಸಿದ್ದು, 
1959ರಲ್ಲಿ ಅಲೆಮಾರಿ, ಅರೆ ಅಲೆಮಾರಿ ಜನಾಂಗದವರ ಪಟ್ಟಿಯನ್ನು ಸರ್ಕಾರವು ಪ್ರಕಟಿಸಿದ್ದು, ತದನಂತರ 1965ರ ಸರ್ಕಾರದ ಆದೇಶ ಸಂ: 
ಪಿಎಚ್‌ಎಸ್‌/262ಎಸ್‌ಇಡಬ್ಲ್ಯು/65, ದಿನಾಂಕ: 1.2.1966ರ ಪ್ರಕಾರ ಅಕ್ಕಿಪಿಕ್ಕಿ ದೊಂಬಿ ದಾಸರು, ಹೆಳವ, ಬುಡುಬುಡಿಕೆ, ಗೊಂದಳಿ, ಚೆನ್ನದಾಸರು, 
ಭುಂಡೆಬೆಸ್ತರು ಮುಂತಾದ 40 ಜಾತಿಗಳ ಸಮೂದಾಯದಿಂದ ಸುಮಾರು 50 ಲಕ್ಷಕ್ಕೂ ಅಧಿಕ ಅಲೆಮಾರಿ ಜನಾಂಗದವರು ಆರ್ಥಿಕ, ಸಾಮಾಜಿಕ, 
ಶೈಕ್ಷಣಿಕ ಹಾಗೂ ರಾಜಕೀಯ ವಲಯದಲ್ಲಿ ತೀರಾ ಹಿಂದುಳಿದಿದ್ದು, ಸಹಕಾರ ರಂಗದಲ್ಲೂ ಸಹ ಇವರ ಭಾಗಿತ್ವ ಕನಿಷ್ಠ ಪ್ರಮಾಣದಲ್ಲಿರುವುದಾಗಿ 
ತಿಳಿಸಿರುತ್ತಾರೆ. ಮುಂದುವರೆದು ಅಲೆಮಾರಿ ಜನಾಂಗದವರನ್ನು ಹಿಂದುಳಿದ ಬುಡಕಟ್ಟು ಎಂದು ಪದನಾಮ ಬದಲಾವಣೆಯಾಗಿರುವುದರಿಂದ, ಕೇಂದ್ರ 
ಸರ್ಕಾರದ ಆರ್ಥಿಕ ನೆರವು ಕೈತಪ್ಪಿ 25 ವರ್ಷಗಳಿಂದ ಯಾವುದೇ ಆರ್ಥಿಕ ಕಾರ್ಯಕ್ರಮ ಸಹಕಾರ ಸಂಘದ ಮೂಲಕ ತಲುಪದಿರುವುದರಿಂದ ಸಹಕಾರಿ 
ರಂಗದಲ್ಲಿ ಅಲೆಮಾರಿ ಜನಾಂಗದವರು ವಂಚಿತರಾಗಿರುವುದನ್ನು ಹಿಂದುಳಿದ ವರ್ಗಗಳ ಇಲಾಖೆಯ ಮುಖಾಂತರ ಈಗಾಗಲೇ ಸರ್ಕಾರದ ಗಮನಕ್ಕೆ 
ತಂದಿರುವುದಾಗಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಸಮಾಜ ಕಲ್ಯಾಣ ಮಂತ್ರಾಲಯದ ಪ್ರಕಾರ ಅಲೆಮಾರಿ ಜನಾಂಗದ ವಿಶೇಷ ಸಮಗ್ರ 
ಯೋಜನೆಯನ್ನು ಕೇಂದ್ರ ಸರ್ಕಾರದ ಆರ್ಥಿಕ ನೆರವಿನೊಂದಿಗೆ ಜಾರಿಗೊಳಿಸಲು ಸ ಚಿಸಿದ್ದು ಹಾಗೂ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗವು 
ಮಹಾರಾಷ್ಟ್ರ ಮಾದರಿಯಲ್ಲಿ ರಾಜ್ಯದಲ್ಲಿ ಸದರಿ ಯೋಜನೆಗಳನ್ನು ಜಾರಿಗೊಳಿಸಲು ಶಿಫಾರಸ್ಸು ಮಾಡಿರುವುದರಿಂದ ಅಲೆಮಾರಿ ಜನಾಂಗದವರ ವಿವಿಧ 
ಸಮುದಾಯಗಳಿಗೆ ಅವರು ಆರ್ಥಿಕ ಸ್ವಾವಲಂಬಿಯಾಗಲು ಸಹಕಾರಿಯಾಗುವಂತೆ ಲ್ಯಾಂಪ್ಸ್‌ ಸಹಕಾರ ಸಂಘಗಳ ಮಾದರಿಯಲ್ಲಿ ಅಲೆಮಾರಿ 
ಜನಾಂಗದವರ ವಿವಿದೋದ್ದೇಶ ಸಹಕಾರ ಸಂಘಗಳನ್ನು ನೊಂದಾಯಿಸಲು ಕೋರಿರುತ್ತಾರೆ. 

ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಮೈಸೂರು, ಚಾಮರಾಜನಗರ, ಕೊಡಗು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು 
ಹಾಗೂ ಮಂಡ್ಯ ಜಿಲ್ಲೆಗಳಲ್ಲಿ ಒಟ್ಟು 21 ಗಿರಿಜನರ ದೊಡ್ಡಪ್ರಮಾಣದ ವಿವಿದೋದ್ದೇಶ ಸಹಕಾರ ಸಂಘಗಳು ಪರಿಶಿಷ್ಟ ಪಂಗಡದ ಸಮುದಾಯದ 
ಸಮಗ್ರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇವುಗಳ ಮುಖಾಂತರ ಈಗಾಗಲೇ ಸಾಕಷ್ಟು ಯೋಜನೆಗಳಿಗೆ ಕೇಂದ್ರ 
ಹಾಗೂ ರಾಜ್ಯ ಸರ್ಕಾರದಿಂದ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಕರ್ನಾಟಕ ರಾಜ್ಯ ಅಲೆಮಾರಿ ಜನಾಂಗದವರ ಅಭಿವೃದ್ಧಿ ಸಂಸ್ಥೆಯ ಮನವಿಯ ಬಗ್ಗೆ 
ಮಾನ್ಯ ಮುಖ್ಯಮಂತ್ರಿಯವರ ಅಪರ ಕಾರ್ಯದರ್ಶಿಯವರು ಪ್ರಸ್ತಾಪಿಸಿ, 2006-07ನೇ ಸಾಲಿನಿಂದ ಅಲೆಮಾರಿ ಜನಾಂಗದವರಿಗೆ ಸಹಕಾರ 
ಸಂಘಗಳಲ್ಲಿ, ಪಿ.ಎಲ್‌.ಡಿ.ಬ್ಯಾಂಕುಗಳಲ್ಲಿ, ಡಿ.ಸಿ.ಸಿ.ಬ್ಯಾಂಕ್‌ ಮತ್ತು ಅಪೆಕ್ಸ್‌ ಬ್ಯಾಂಕಿನಲ್ಲಿ ಸದಸ್ಯರನ್ನಾಗಿ ಮಾಡುವುದು, ನೊಂದಣಿಗಾಗಿ ಷೇರು 
ಬಂಡವಾಳವನ್ನು ಒದಗಿಸುವುದು, ಯಶಸ್ವಿನಿ ಹಾಗೂ ಇತರೆ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ಕ್ರಮಕೈಗೊಳ್ಳಲು ಸೂಚಿಸಿರುತ್ತಾರೆ. 

ಆದ್ದರಿಂದ ರಾಜ್ಯದಲ್ಲಿ ಅಲೆಮಾರಿ ಜನಾಂಗದ ಸಂಖ್ಯೆ ಹೆಚ್ಚಿರುವಲ್ಲಿ, ಅವರು ಸ್ವತಂತ್ರವಾಗಿ ಸಂಘವನ್ನು ಸ್ಥಾಪಿಸಲು ಅವಕಾಶ ಇದ್ದು, ಅಂತಹ 
€ತ್ರವನ್ನು ಗುರುತಿಸಿ ಅಲ್ಲಿ ಅಲೆಮಾರಿ ಜನಾಂಗದ ವಿವಿದೋದ್ದೇಶ ಸಹಕಾರ ಸಂಘಗಳನ್ನು ನೊಂದಾಯಿಸಲು ಕ್ರಮವಿಡುವುದು. ಸ್ವತಂತ್ರವಾಗಿ 
ಸಂಘವನ್ನು ಸ್ಥಾಪಿಸಲು ಅವಕಾಶ ಇಲ್ಲದಿದ್ದಲ್ಲಿ, ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕುಗಳಲ್ಲಿ ಈ ಜನಾಂಗದವರನ್ನು ಸದಸ್ಯರನ್ನಾಗಿ 
ಸೇರಿಸಿ ಆ ಸಂಘಗಳ ಮೂಲಕ ಅವರ ಆರ್ಥಿಕ ಅಭಿವೃದ್ಧಿಗೆ ಸಹಾಯವಾಗುವಂತೆ ಕ್ರಮಗಳನ್ನು ರೂಪಿಸಿ ಜಾರಿಗೊಳಿಸಲು ಸೂಚಿಸಿದೆ. 

ಇದಕ್ಕೆ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಇತರೆ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಚರ್ಚಿಸಿ ಜಿಲ್ಲಾ ಕೇಂದ್ರ ಸಹಕಾರ 
ಬ್ಯಾಂಕ್‌ ಮತ್ತು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕುಗಳು ಈ ಜನಾಂಗದವರಿಗೆ ಅನುಕೂಲ ಕ್ರಮಗಳನ್ನು ಹಾಕಿಕೊಳ್ಳಲು ಮತ್ತು 
ಜಾರಿಗೊಳಿಸಲು ಸೂಚಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ವಿವರಗಳಿಗಾಗಿ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಅಲೆಮಾರಿ ಜನಾಂಗದವರ ಅಭಿವೃದ್ಧಿ 
ಸಂಸ್ಥೆ, ನಂ.40, ಮೊದಲನೇ ಮಹಡಿ, ತರಕಾರಿ ಮಾರುಕಟ್ಟೆ, ಗಂಗಾನಗರ ಮುಖ್ಯರಸ್ತೆ, ಬೆಂಗಳೂರು-32 ರವರನ್ನು ಸಂಪರ್ಕಿಸುವುದು. ಈ ಬಗ್ಗೆ 
ತೆಗೆದುಕೊಂಡ ಕ್ರಮವನ್ನು ವರದಿ ಮಾಡಬಹುದಾಗಿದೆ. 


°° 


2೬ 2d 


2 


ಸಹಕಾರ ಸಂಘಗಳ ನಿಬಂಧಕರು, 
ಪಿ.ಆರ್‌. 1075 ಕರ್ನಾಟಕ ರಾಜ್ಯ, ಬೆಂಗಳೂರು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ೧೦೫೭ 





ಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ: ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆಯಲ್ಲಿ ಕುಟುಂಬ ಆಯವ್ಯಯ ಸಮೀಕ್ಷೆಯನ್ನು ಹೊಸದಾಗಿ ನಡೆಸಲು ತಾಂತ್ರಿಕ ಸಲಹಾ 
ಸಮಿತಿಯನ್ನು ಪುನರ್‌ ರಚಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ ಪಿಡಿ 137 ಪಿಎಸ್‌ಟಿ 82, ಬೆಂಗಳೂರು, ದಿನಾಂಕ 28.8.1982. 
2. ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ರವರ ಪತ್ರ ಸಂಖ್ಯೆ: ಆಸಾಂನಿ 34 ಬೆಕಂಸೂ 2003, 
ದಿನಾಂಕ: 7.4.2006. 

ಪ್ರಸ್ತಾವನೆ: 

ಮೇಲೆ ಓದಲಾದ (1)ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಪಿಡಿ 137 ಪಿಎಸ್‌ಟಿ 82, ಬೆಂಗಳೂರು, ದಿನಾಂಕ: 28.8.1982ರಲ್ಲಿ ಆರ್ಥಿಕ 
ಮತ್ತು ಸಾಂಖ್ಯಿಕ ನಿರ್ದೇಶನಾಲಯಕ್ಕೆ ಸಂಬಂಧಿಸಿದಂತೆ ಕುಟುಂಬ ಆಯವ್ಯಯ ಸಮೀಕ್ಷೆಯನ್ನು ನಡೆಸಲು ತಾಂತ್ರಿಕ ಸಲಹಾ ಸಮಿತಿಯನ್ನು 
ರಚಿಸಲಾಗಿರುತ್ತದೆ. 

ಮೇಲೆ ಓದಲಾದ (2ರ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ರವರ ದಿನಾಂಕ: 7.4.2006 ಪತ್ರದಲ್ಲಿ ಸದರಿ 
ಸಾಲಿನಲ್ಲಿ ತಾಂತ್ರಿಕ ಸಲಹಾ ಸಮಿತಿಯನ್ನು ರಚಿಸುವಂತೆ ಕೋರಿದ್ದು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯವು ರಾಜ್ಯ ಸರಣಿಯ ಬಳ್ಳಾರಿ, 
ಭದ್ರಾವತಿ, ದಾಂಡೇಲಿ, ದಾವಣಗೆರೆ, ಹರಿಹರ, ಹಾಸನ, ಮಂಡ್ಯ, ಮಂಗಳೂರು, ಮೈಸೂರು, ರಾಯಚೂರು ಹಾಗೂ ತುಮಕೂರು ಕೇಂದ್ರಗಳಿಗೆ 
1987-88=100ರ ಆಧಾರಿತ ವರ್ಷಕ್ಕೆ 1992 ರಿಂದ ಸಾಮಾನ್ಯ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ತಯಾರಿಸಲಾಗುತ್ತಿದ್ದು, ಜನವರಿ 2006 ರಿಂದ ಕಾರ್ಮಿಕ 
ಬ್ಯೂರೋ, ಶಿಮ್ಹಾರವರು ಕೇಂದ್ರ ಸರಣಿಯ ಆಧಾರಿತ ವರ್ಷ 1982-1100 ರಿಂದ 2001=100ಕ್ಕೆ ಬದಲಾಯಿಸಿದ್ದು, ಹಾಗೆಯೇ ರಾಜ್ಯ ಸರಣಿಯ 
ಆಧಾರಿತ ವರ್ಷ 1987-88=100ನ್ನು 2001=100ಕ್ಕೆ ಬದಲಾಯಿಸಬೇಕಾಗಿದ್ದು, ಆಧಾರಿತ ವರ್ಷವನ್ನು ಬದಲಾಯಿಸಲು ಕುಟುಂಬ ಸಮೀಕ್ಷೆಯನ್ನು 
ಅವಶ್ಯಕವಾಗಿ ನಡೆಸಬೇಕಾಗಿರುತ್ತದೆಂದು ವರದಿ ಮಾಡಿರುತ್ತಾರೆ. 

ಮುಂದುವರಿದು ಔದ್ಯಮಿಕ ಕಾರ್ಮಿಕರ ಗ್ರಾಹಕ ಸೂಚ್ಯಂಕದ ಮೇರೆಗೆ ನೀಡುವ ಸಂಬಳ, ಸಂಬಳ ಮತ್ತು ಭತ್ಯೆಗಳು, ಕಾಲಕಾಲಕ್ಕೆ 
ಬಿಡುಗಡೆಯಾಗುವ ಔದ್ಯಮಿಕ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಅವಲಂಬಿಸಿರುತ್ತದೆ. ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ, ಭಾರತ ಸರ್ಕಾರ, 
ನರದೆಹಲಿ ಇವರ ಶಿಫಾರಸ್ಸಿನಂತೆ ರಾಜ್ಯದ ಎಲ್ಲಾ “ಬೆಲೆಗಳ ಸೂಚ್ಯಂಕ” ಕೆಲಸವನ್ನು ರಾಜ್ಯ ತಾಂತ್ರಿಕ ಸಲಹಾ ಸಮಿತಿಯ ಸಲಹೆಯಂತೆ 
ಮಾಡಬೇಕಾಗಿದ್ದು, ಈ ಸಮಿತಿ ಮುಖ್ಯವಾಗಿ ಬೆಲೆಗಳನ್ನು ಸಂಗ್ರಹಿಸುವ ಮತ್ತು ಸೂಚ್ಯಂಕವನ್ನು ಉಪಯೋಗಿಸುವ ಸಂಸ್ಥೆಗಳ ಪ್ರತಿನಿಧಿಗಳು ಇದ್ದು, ಈ 
ಸಮಿತಿಯು ಬೆಲೆಗಳನ್ನು ಸಂಗ್ರಹಿಸುವಲ್ಲಿ ತಾಂತ್ರಿಕ ಗುಣಮಟ್ಟ ಮತ್ತು ಕಾರ್ಯವಿಧಾನವನ್ನು ಕಾಲಕಾಲಕ್ಕೆ ಪರಿಶೀಲಿಸಿ ಅದರಲ್ಲಿರುವ ನ್ಯೂನತೆಗಳನ್ನು 
ಸರಿಪಡಿಸಲು ತಿಳಿಸಿ ಬೆಲೆ ಅಂಕಿ ಅಂಶಗಳ ನಿಖರತೆಯನ್ನು ಕಾಪಾಡುವಲ್ಲಿ ತಾಂತ್ರಿಕ ಸಲಹಾ ಸಮಿತಿಯ ರಚನೆಯು ಅವಶ್ಯವಾಗಿರುವುದರಿಂದ, ಆರ್ಥಿಕ 
ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿ ಕುಟುಂಬ ಸಮೀಕ್ಷೆಯನ್ನು ಹೊಸದಾಗಿ ನಡೆಸಲು ತಾಂತ್ರಿಕ ಸಲಹಾ ಸಮಿತಿ ರಚಿಸಿ ಆದೇಶ ಹೊರಡಿಸುವಂತೆ 
ಕೋರಿರುತ್ತಾರೆ. 

ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಪಿಡಿ 45 ಎಸ್‌ಎಸ್‌ಎಂ 2006, ಬೆಂಗಳೂರು, ದಿನಾಂಕ: 10ನೇ ಜುಲೈ 2006 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರಣಿಯ ಆಧಾರಿತ ವರ್ಷ 1987-88=100ನ್ನು 2001=100ಕ್ಕೆ ಬದಲಾಯಿಸಿ ಆಧಾರಿತ 
ವರ್ಷವನ್ನು ಬಲಾಯಿಸಲು ಅನುಮತಿ ನೀಡಿದೆ. ಮುಂದುವರೆದು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿ ಕುಟುಂಬ ಆಯವ್ಯಯ 
ಸಮೀಕ್ಷೆಯನ್ನ ಹೊಸದಾಗಿ ನಡೆಸಲು ಸಹ ಅನುಮತಿ ನೀಡಿದೆ. ಪ್ರಸ್ತಾವನೆಯಲ್ಲಿ ತಿಳಿಸಿರುವಂತೆ ಔದ್ಯಮಿಕ ಕಾರ್ಮಿಕರ ಗ್ರಾಹಕರ ಸೂಚ್ಯಂಕದ ಮೇರೆಗೆ 
ನೀಡುವ ಸಂಬಳ, ಭತ್ಯೆಗಳು, ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಅವಲಂಬಿಸಿರುವುದರಿಂದ, ಬೆಲೆಗಳನ್ನು ಸಂಗ್ರಹಿಸುವಲ್ಲಿ ತಾಂತ್ರಿಕ ಗುಣಮಟ್ಟ 
ಮತ್ತು ಕಾರ್ಯವಿಧಾನವನ್ನು ಕಾಲಕಾಲಕ್ಕೆ ಪರಿಶೀಲಿಸಿ ಅದರಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸಲು ತಿಳಿಸಿ ಬೆಲೆ ಅಂಕಿ ಅಂಶಗಳ ನಿಖರತೆನ್ನು 
ಕಾಪಾಡುವ ಸಲುವಾಗಿ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿ ತಾಂತ್ರಿಕ ಸಲಹಾ ಸಮಿತಿಯನ್ನು ಕೆಳಕಂಡಂತೆ ರಚಿಸಲಾಗಿದೆ. 



































1. | ಸರ್ಕಾರದ ಪರ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು, ಯೋಜನೆ ಮತ್ತು | - ಅಧ್ಯಕ್ಷರು 
ಸಾಂಖ್ಯಿಕ ಇಲಾಖೆ, ಬಹುಮಹಡಿ ಕಟ್ಟಡ, ಬೆಂಗಳೂರು. 

2. | ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ, ಬಹುಮಹಡಿ ಕಟ್ಟಡ, | - ಸದಸ್ಯರು 
ಬೆಂಗಳೂರು. 

3. | ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, ಬಹುಮಹಡಿ | - ಸದಸ್ಯರು 
ಕಟ್ಟಡ, ಬೆಂಗಳೂರು. 

4. | ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, ಬಹುಮಹಡಿ | - ಸದಸ್ಯರು 
ಕಟ್ಟಡ, ಬೆಂಗಳೂರು. 

5. | ಮಹಾ ನಿರ್ದೇಶಕರು, ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ, ಭಾರತ ಸರ್ಕಾರ, ನವದೆಹಲಿ. ದ ಸದಸ್ಯರು 

6. | ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇನಾಲಯ, ಬೆಂಗಳೂರು. ದ ಸದಸ್ಯರು 

7. | ಪ್ರಧಾನ ಮಾರಾಟ ವ್ಯವಸ್ಥಾಪಕರು, ಕರ್ನಾಟಕ ಮಾರುಕಟ್ಟೆ ಇಲಾಖೆ, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು. ದ ಸದಸ್ಯರು 

8. | ನಿರ್ದೇಶಕರು, ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, ಬೆಂಗಳೂರು. ದ ಸದಸ್ಯರು 

9. | ಆಯುಕ್ತರು, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ದ ಸದಸ್ಯರು 

10. | ನಿರ್ದೇಕರು, ಕೃಷಿ ಇಲಾಖೆ, ಶೇಷಾದ್ರಿ ರಸ್ತೆ, ಬೆಂಗಳೂರು. ದ ಸದಸ್ಯರು 

11. | ಜಂಟಿ ನಿರ್ದೇಶಕರು, ಬೆಲೆ ಅಂಕಿ ಅಂಶ ವಿಭಾಗ, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, | - | ಸದಸ್ಯ ಕಾರ್ಯದರ್ಶಿ 
ಬೆಂಗಳೂರು. 




















೧೦೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ಭಾಗ - ೧ 





3. ಮೇಲಿನ ಸಮಿತಿಯು ಈ ಕೆಳಕಂಡಂತೆ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ: 

1) To study the Technical proposals relating to conduct of Family Budget Enquiries (for Industrial 
Workers, Urban Non/Manual Employees, Rural Labourers, Agricultural Labourers, Urban 
Informal Sector Workers and Population below poverty line). 

a) To evolve and maintain standards in term of concepts, definitions, methods of data collection 
etc., in the conduct of Family Budget Enquiries/Consumer Expenditure Survey and Collection 
of Prices (Consumer, Wholesale, Retail Producer, etc.,) 

b) To review the organizational arrangements and the machinery for price collection as above, 
with a view to rationalizing and developing a cost effective system of collection, compilation 
and dissemination of Price Statistics. 

c) To advise on the methodologies for compilation of Consumer Price and Comparative 
Costlines Indices, Centre specific, Sector specific (rural and urban), Target group specific (IW, 
UNME, Rural/Agricultural Labour, Urban Informal Sector Workers and Population below 
poverty line) and at State/UT and all-India levels. 

d) To advise on the methodologies on the compilation of Wholesale, Retail, Producer's and other 
Price Indices. 

4) ಈ ಮೇಲಿನ ಸಮಿತಿಯು ಪ್ರತಿ ಆರು ತಿಂಗಳಿಗೊಮ್ಮೆ ಸೇರತಕ್ಕದ್ದು. 

5) ಈ ಆದೇಶವನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಟಿಪ್ಪಣಿ ಸಂಖ್ಯೆ 2041/06, ದಿನಾಂಕ:31.5.2006ರಲ್ಲಿ ನೀಡಿರುವ 

ಅನುಮತಿಯ ಮೇರೆಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ವಿಶಾಲಾಕ್ಷಮ್ಮ 
ಪಿ.ಆರ್‌. 1076 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಯೋಜನೆ ಹಾಗೂ ಸಾಂಖ್ಯಿಕ ಇಲಾಖೆ. 
ವಿಷಯ: ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಶೇ. 80 ರಷ್ಟು ಖಾಲಿ ಇರುವ ಹುದ್ದೆಗಳನ್ನು ರದ್ದುಪಡಿಸುವ ಬಗ್ಗೆ. 
ಓದಲಾಗಿದೆ: 1. ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಸಿಆಸುಇ.2/ಈಕಾಅ.2004, ದಿನಾಂಕ:1.3.2004. 
2. ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಇವರ ಪತ್ರ ಸಂಖ್ಯೆ:ಡಿಇಎಸ್‌.59/ಆಡಳಿತ-1/2000, 
ದಿನಾಂಕ 22.5.2004 ಮತ್ತು 29.7.2004. 
3... ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಇವರ ಪತ್ರ ಸಂಖ್ಯೆ:ಆಸಾನಿ.36/ಆಡಳಿತ-1/2005, 
ದಿನಾಂಕ 9.3.2005, 16.4.2005 ಮತ್ತು 15.3.2006. 
4. ಸರ್ಕಾರದ ಸುತ್ತೋಲೆ ಸಂ. ಸಿಆಸುಇ 137 ಈಕಾಅ 2005, ದಿನಾಂಕ 26.7.2005. 
ತಾಲ್ಲೂಕು ಯೋಜನಾ ಘಟಕಗಳನ್ನು ವ್ಯವಸ್ಥೆಗೊಳಿಸುವ ಬಗ್ಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಇಲಾಖಾ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ದಿನಾಂಕ 1.10.2005 ರಂದು ನಡೆದ ಸಭೆಯ ನಡವಳಿಗಳು. 
6. ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಇವರ ಪತ್ರದ ಸಂಖ್ಯೆ: ಆಸಾನಿ.36ಆಡಳಿತ-1/2004310929, 
ದಿನಾಂಕ 15.3.2006. 
7. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಇವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾದ ಅಧಿಕಾರಯುತ ಸಮಿತಿ 
ದಿನಾಂಕ 1.3.2005, 16.4.2005 ಹಾಗೂ 13.6.2005ರ ನಡವಳಿಗಳು. 
8. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ದಿನಾಂಕ 2.5.2006ರಂದು ನಡೆದ ಅಧಿಕಾರಯುತ 
ಸಮಿತಿ ಸಭೆಯ ನಡವಳಿಗಳು. 
ಪ್ರಸ್ತಾವನೆ: 
ಮೇಲೆ ಓದಲಾದ (1ರ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅನಧಿಕೃತ ಟಿಪ್ಪಣಿ ದಿನಾಂಕ:1.3.2004 ಹಾಗೂ ದಿನಾಂಕ 
4.6.2004 ರಲ್ಲಿ ದಿನಾಂಕ 1.4.2000 ದಂದು ಖಾಲಿ ಇರುವ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇನಶಾಲಯದ ಹುದ್ದೆಗಳಲ್ಲಿ ಶೇ. 80ರಷ್ಟು ಹುದ್ದೆಗಳನ್ನು 
ರದ್ದುಗೊಳಿಸಲು ಸೂಚಿಸಿರುತ್ತದೆ. 

ಮೇಲೆ ಓದಲಾದ () (3) (6ರ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇನಾಲಯ ಇವರ ಪತ್ರಗಳಲ್ಲಿ ನಿರ್ದೇಶಕರು, ಆರ್ಥಿಕ 

ಮತ್ತು ಸಾಂಖ್ಯಿಕ ನಿರ್ದೇಶನಾಲಯರವರು ಶೇ.80ರಷ್ಟು ಹುದ್ದೆಗಳನ್ನು ರದ್ದುಪಡಿಸಿದಲ್ಲಿ ಇಲಾಖೆಯಲ್ಲಿ ಉಂಟಾಗುವ ಪರಿಣಾಮಗಳ ಬಗ್ಗೆ ವಿವರವಾದ 
ವರದಿಯನ್ನು ಸಲ್ಲಿಸುತ್ತ ಶೇ.80ರಷ್ಟು ಖಾಲಿ ಹುದ್ದೆಗಳನ್ನು ರದ್ದುಪಡಿಸಿದಲ್ಲಿ ಇಲಾಖಾ ಕೆಲಸಕಾರ್ಯಗಳಲ್ಲಿ ಅಡಚಣೆಯಾಗಲಿದ್ದು, ಅಂಕಿ ಅಂಶಗಳ 
ಕಾರ್ಯ ಅಸ್ತವ್ಯಸ್ಥವಾಗುವುದರಿಂದ ಶೇ.80 ರಷ್ಟು ಖಾಲಿ ಇರುವ ಹುದ್ದೆಗಳ ಕಡಿತದಿಂದ ಅವರ ನಿರ್ದೇಶನಾಲಯವನ್ನು ಹೊರತುಪಡಿಸುವಂತೆ ಕೋರಿ 
ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಪ್ರಸ್ತಾವನೆಯನ್ನು ಶೇ.80ರಷ್ಟು ಖಾಲಿ 
ಹುದ್ದೆಗಳನ್ನು ರದ್ದುಪಡಿಸಲು ನೇಮಿಸಲಾದ ಅಧಿಕಾರಯುತ ಸಮಿತಿಯ ಮುಂದೆ ಮಂಡಿಸಲಾಯಿತು. ಸದರಿ ಸಮಿತಿಯು ಅನೇಕ ಸಭೆಗಳನ್ನು ನಡೆಸಿ, 
ಆಗಿಂದಾಗ್ಗೆ ಸೂಕ್ತ ಮಾಂಹಿತಿಯನ್ನು ಸಲ್ಲಿಸುವಂತೆ ಸೂಚಿಸಿದ್ದು, ಅದರಂತೆ ಮಾಹಿತಿಗಳನ್ನು ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ 
ಇವರಿಂದ ಪಡೆದು ಸಮಿತಿಗೆ ಸಲ್ಲಿಸಲಾಗಿರುತ್ತದೆ. 

ಮೇಲೆ ಓದಲಾದ (6ರ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸುತ್ತೋಲೆ ದಿನಾಂಕ 26.7.2005ರಲ್ಲಿ ಕೆಲವು ಶಿಫಾರಸ್ಸುಗಳನ್ನು 

ಜಾರಿಗೊಳಿಸಿರುತ್ತದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ೧೦೫೯ 





ಮೇಲೆ ಓದಲಾದ (5)ರ ದಿನಾಂಕ 1.10.2005 ರಂದು ನಡೆದ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಪ್ರಧಾನ 
ಕಾರ್ಯದರ್ಶಿಗಳು, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಇವರ ವರದಿಯಲ್ಲಿ ಸರ್ಕಾರದ ಕಾರ್ಯದರ್ಶಿಗಳು, ಗ್ರಾಮೀಣ ಅಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ನಡವಳಿಯಲ್ಲಿ ಪ್ರತಿ ತಾಲ್ಲೂಕಿಗೆ ಒಂದು ಯೋಜನಾ ಘಟಕಗಳನ್ನು 
ವ್ಯವಸ್ಥೆಗೊಳಿಸಲು ತೀರ್ಮಾನಿಸಲಾಗಿರುತ್ತದೆ. 

ಅಂತಿಮವಾಗಿ ಮೇಲೆ ಓದಲಾದ (7) ಹಾಗೂ (8)ರ ದಿನಾಂಕ 1.3.2005, 16.4.2005, 13.6.2005 ಹಾಗೂ 2.5.2006 ರಂದು ಅಪರ 
ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿದೆ ಅಧಿಕಾರಯುತ ಸಮಿತಿಯ ನಡವಳಿಗಳಲ್ಲಿ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ 
ವಿವಿಧ ವೃಂದಗಳಲ್ಲಿ ದಿನಾಂಕ 1.4.2000 ದಂದು ಖಾಲಿ ಇರುವ ಹುದ್ದೆಗಳಲ್ಲಿ ಉಳಿಸಿಕೊಳ್ಳುವ ಹಾಗೂ ರದ್ದುಪಡಿಸುವ ಕುರಿತು ಕೆಲವು 
ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ. ಅದರಂತೆ ಈ ಆದೇಶ. 

ಆದೇಶ ಸಂಖ್ಯೆ: ಪಿಡಿಎಸ್‌.138/ಎಸ್‌.ಎಂ.ಸಿ./2003, ಬೆಂಗಳೂರು, ದಿನಾಂಕ: 7ನೇ ಜುಲೈ 2006 

ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಆಡಳಿತಾತಕ್ರ ವ್ಯಾಪ್ತಿಯಲ್ಲಿ ಬರುವ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿ ದಿನಾಂಕ 
1.4.2000 ರಂದು ಖಾಲಿ ಇದ್ದ ವಿವಿಧ ವೃಂದದ ಹುದ್ದೆಗಳಲ್ಲಿ ಶೇ. 80ರಷ್ಟು ಹುದ್ದೆಗಳನ್ನು ಕೆಳಕಂಡಂತೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ರದ್ದುಗೊಳಿಸಲಾಗಿದೆ. ಹಾಗೂ ಈ ಆದೇಶದಲ್ಲಿ ಸೂಚಿಸಿರುವ ಸೂಚನೆಗಳನ್ನು ಸಹ ಪಾಲಿಸತಕ್ಕದ್ದು. 


















































ಹುದ್ದೆಗಳ ಹೆಸರು ರದ್ದುಗೊಳಿಸಿದ ಹುದ್ದೆಗಳ ಸಂಖ್ಯೆ ತೆಗೆದುಕೊಳ್ಳಬೇಕಾದ ಮುಂದಿನ ಕ್ರಮ 

1 ನಿರ್ದೇಶಕರು ದ ದ 

2 | ಉಪ ನಿರ್ದೇಶಕರು 1 ದ 

3 ಉಪ ನಿರ್ದೇಶಕರು 1 ದ 

4 ಆಡಳಿತಾಧಿಕಾರಿಗಳು ದ ದ 

5 ಸಹಾಯಕ ನಿರ್ದೇಶಕರು ದ ದ 

6 | ಸಹಾಯಕ ಸಾಂಖ್ಯಿಕ 5 ಇಲಾಖೆಯ ಪ್ರತಿ ತಾಲ್ಲೂಕು ಪಂಚಾಯಿತಿ ಕಚೇರಿಗಳಲ್ಲಿ ಯೋಜನಾ 
ಅಧಿಕಾರಿ ಘಟಕಗಳನ್ನು ಸೃಜಿಸಲು ಪ್ರಸ್ತಾಪಿಸಿದ್ದು, ತಾಲ್ಲೂಕು ಯೋಜನಾ 

ಘಟಕಗಳಲ್ಲಿ ಹೊಸ ಹುದ್ದೆಗಳನ್ನು ಸೃಜಿಸುವ ಬದಲಾಗಿ 
ರದ್ದುಪಡಿಸಬೇಕಾಗಿದ್ದ 43 ಸಹಾಯಕ ಸಾಂಖ್ಯಿಕ ಅಧಿಕಾರಿಗಳ 
ಹುದ್ದೆಗಳನ್ನು ತಾತ್ಕಾಲಿಕವಾಗಿ ಉಳಿಸಿಕೊಂಡು ಆರ್ಥಿಕ ಇಲಾಖೆಯ 
ಸಹಮತಿಯನ್ನು ಪಡೆದು 43 ಸಹಾಯಕ ಸಾಂಖ್ಯಿಕ ಅಧಿಕಾರಿಗಳ 
ಹುದ್ದೆಗಳನ್ನು ಸಹಾಯಕ ನಿರ್ದೇಶಕರ ಹುದ್ದೆಗೆ ಉನ್ನತೀಕರಿಸಿ ಅವುಗಳನ್ನು 
6 ತಿಂಗಳೊಳಗಾಗಿ ತಾಲ್ಲೂಕು ಯೋಜನಾ ಘಟಕಕ್ಕೆ ವರ್ಗಾಯಿಸತಕ್ಕದ್ದು 
ಹಾಗೂ ತೆಗೆದುಕೊಂಡ ಕ್ರಮದ ಕುರಿತು ಅಧಿಕಾರಯುತ ಸಮಿತಿಗೆ 
ತಿಳಿಸತಕ್ಕದ್ದು. 

7 ಸಾಂಖ್ಯಿಕ ದ ರದ್ದುಪಡಿಸಬೇಕಾಗಿದ್ದ 30 ಖಾಲಿ ಹುದ್ದೆಗಳನ್ನು ತಾತ್ಕಾಲಿಕವಾಗಿ 
ನಿರೀಕ್ಷಕರು/ಪ್ರಗತಿ ಉಳಿಸಿಕೊಂಡು, ಈ 30 ಹುದ್ದೆಗಳನ್ನು ತಾಲ್ಲೂಕು ಯೋಜನಾ ಘಟಕಕ್ಕೆ 
ಸಹಾಯಕರು ರ್ಗಾಯಿಸತಕ್ಕದ್ದು ಹಾಗೂ ತೆಗೆದುಕೊಂಡ ಕ್ರಮವನ್ನು ಅಧಿಕಾರಿಯುತ 

ಸಮಿತಿಗೆ ಒದಗಿಸತಕ್ಕದ್ದು. 

8 | ಅಧೀಕ್ಷಕರು - ಎಲ್ಲಾ 26 ಮಂಜೂರಾದ ಹುದ್ದೆಗಳು ಇಲಾಖೆಯ ಕೆಲಸ ಕಾರ್ಯಗಳಿಗೆ 
ಅವಶ್ಯಕವಿರುವುದರಿಂದ ಶೇ.80 ರಷ್ಟು ಕಡಿತದಿಂದ ವಿನಾಯಿತಿ 
ನೀಡಲಾಗಿದೆ. 

9 | ಗಣಿತಿದಾರರು 12 ಗಣಿತದಾರರ ಹುದ್ದೆಗಳ ಆಡಳಿತಾತಕ್ರವಾಗಿ ನಿರಂತರ ಕರ್ತವ್ಯನಿರತ 
ಹುದ್ದೆಗಳಾಗಿರುತ್ತವೆ. ಈ ಹುದ್ದೆಗಳಿಂದ ನಿರ್ವಹಿಸ ಬಯಸುವ 
ಕರ್ತವ್ಯಗಳನ್ನು ಬಾಹ್ಯ ಮೂಲಗಳಿಂದ ನಿರ್ವಹಿಸಲು ಸಾಧ್ಯವಾಗದ 
ಕಾರಣ ಖಾಲಿ ಇರುವ 44 ಹುದ್ದೆಗಳಲ್ಲಿ 12 ಹುದ್ದೆಗಳನ್ನು ಮಾತ್ರ 
ರದ್ದುಪಡಿಸಿದೆ. ಉಳಿದ ಹುದ್ದೆಗಳನ್ನು ಪ್ರಸ್ತುತ ಜಾರಿಯಲ್ಲಿರುವ 
ನೇಮಕಾತಿ ನಿಯಮಗಳನ್ವಯ ಭರ್ತಿಮಾಡಿಕೊಳ್ಳತಕ್ಕದ್ದು. 

10 | ಪ್ರಥಮ ದರ್ಜೆ 5 ಖಾಲಿ ಇದ್ದ 13 ಹುದ್ದೆಗಳಲ್ಲಿ 8 ಹುದ್ದೆಗಳನ್ನು ಉಳಿಸಿಕೊಂಡು 5 

ಸಹಾಯಕರು ಹುದ್ದೆಗಳನ್ನು ರದ್ದುಪಡಿಸಿದೆ. 

11 | ದ್ವಿತೀಯ ದರ್ಜೆ ದ ದ 
ಸಹಾಯಕರು 

12 | ಶೀಘ್ರಲಿಪಿಗಾರರು ದ ದ 

13 | ಬೆರಳಚ್ಚುಗಾರರು ದ ದ 

14 | ವಾಹನಚಾಲಕರು 7 ಹಾಲಿ ಖಾಲಿ ಇರುವ 9 ಹುದ್ದೆಗಳನ್ನು ರದ್ದುಪಡಿಸಲು ಹಾಗೂ ಇನ್ನು 
ಮುಂದೆ ಖಾಲಿಯಾಗುವ ವಾಹನಚಾಲಕರ ಹುದ್ದೆಗಳನ್ನು 
ರದ್ದುಪಡಿಸತಕ್ಕದ್ದು ಎಂದೂ ಹಾಗೂ ಇನ್ನು ಮುಂದೆ ವಾಹನ ಚಾಲಕರ 
ಸೇವೆಯನ್ನು ಬಾಹ್ಯ ಮೂಲಗಳಿಂದ ಪಡೆಯತಕ್ಕದ್ದೆಂದು ಅಧಿಕಾರಿಯುತ 
ಸಮಿತಿ ನಿರ್ಣಯಿಸಿರುತ್ತದೆ. ಪ್ರಸ್ತುತ 7 ವಾಹನ ಚಾಲಕರ ಹುದ್ದೆಗಳನ್ನು 
ಮಾತ್ರ ರದ್ದುಪಡಿಸಿದೆ ಉಳಿದ ಎರಡು ಹುದ್ದೆಗಳ ಕುರಿತು ಬೇರೆ ಪ್ರಕ್ರಿಯೆ 
ಪ್ರಾರಂಭಿಸಲಾಗುವುದು. 

















೧೦೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ಭಾಗ-೧ 








2 ೨ 4 





15 








ಗ್ರೂಪ್‌ “ಡಿ' 5 ಹಾಲಿ ಖಾಲಿ ಇರುವ 7 ಗ್ರೂಪ್‌ "ಡಿ' ಹುದ್ದೆಗಳನ್ನು ತಕ್ಷಣದಿಂದ 


ರದ್ದುಪಡಿಸಲು ಹಾಗೂ ಮುಂದೆ ಖಾಲಿಯಾಗುವ ಗ್ರೂಪ್‌ 
"ಡಿ'ಹುದ್ದೆಗಳನ್ನು ಸಹ ರದ್ದುಪಡಿಸಲು ಹಾಗೂ ಗ್ರೂಪ್‌ “ಡಿ' ವೃಂದದಲ್ಲಿ 
ಬೇಕಾಗುವ ಸೇವೆಯನ್ನು ಇನ್ನು ಮುಂದೆ ಬಾಹ್ಯ ಮೂಲಗಳಿಂದ 
ಪಡೆಯತಕ್ಕದ್ದೆಂದು ಅಧಿಕಾರಿಯುತ ಸಮಿತಿಯು ನಿರ್ಣಯಿಸಿರುತ್ತದೆ. 
ಪ್ರಸ್ತುತ 5 ಗ್ರೂಪ್‌ “ಡಿ' ಹುದ್ದೆಗಳನ್ನು ಮಾತ್ರ ರದ್ದುಪಡಿಸಿದೆ. ಉಳಿದ 
ಎರಡು ಗ್ರೂಪ "ಡಿ ಹುದ್ದೆಗಳ ಕುರಿತು ಬೇರೆ ಪ್ರಕ್ರಿಯೆ 
ಪ್ರಾರಂಭಿಸಲಾಗುವುದು. 














ಷರತ್ತುಗಳು: 


[eR 
ಆ 


ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯಕ್ಕೆ ಸಂಬಂಧಿಸಿದಂತೆ ಅನುಬಂಧ-ಎ ರಲ್ಲಿ ಸೃಜಿಸಲಾದ ಹುದ್ದೆಗಳನ್ನು ಹೊರತುಪಡಿಸಿ, 
ವಿವಿಧ ಇಲಾಖೆಗಳ ಅವಶ್ಯಕತೆಗೆ ನಿಯೋಜನೆಯ ಮೇರೆಗೆ ನೇಮಕ ಮಾಡುವ ಸಲುವಾಗಿ ಯೋಜನೆ ಇಲಾಖೆಯ ಪ್ರತ್ಯೇಕವಾಗಿ 
ಸೃಜಿಸಿರುವ ನಿಯೋಜನೆ ಹುದ್ದೆಗಳ ಬಗ್ಗೆ ವಿವರಗಳನ್ನು ಅನುಬಂಧ-ಬಿ ರಲ್ಲಿ ನೀಡಲಾಗಿದೆ. ಈ ಒಟ್ಟು 862 ಹುದ್ದೆಗಳನ್ನು ವಿವಿಧ 
ಇಲಾಖೆಗಳ ಕಾರ್ಯನಿರ್ವಹಣೆಗೆ ಅತ್ಯವಶ್ಯಕ ಹುದ್ದೆಗಳಾಗಿರುವುದರಿಂದ, ಹಾಗೂ ಈ ಹುದ್ದೆಗಳಿಗೆ ತಗಲು ವೆಚ್ಚವನ್ನು ಎರವಲು 
ಪಡೆಯುವ ಇಲಾಖೆಗಳು ಭರಿಸುವುದರಿಂದ, ಅನುಬಂಧ-ಬಿ ರಲ್ಲಿ ನಿಯೋಜನೆಗಾಗಿ ನಿಗದಿಪಡಿಸಿರುವ ಒಟ್ಟು 862 ಹುದ್ದೆಗಳ ಪೈಕಿ 
ಯಾವುದೇ ಖಾಲಿ ಹುದ್ದೆಗಳನ್ನು ರದ್ದುಪಡಿಸುವ ಅವಶ್ಯಕತೆ ಇಲ್ಲವೆಂದು ನಿರ್ಣಯಿಸಿದೆ. (ತಾಲ್ಲೂಕು ಯೋಜನಾ ಘಟಕಗಳಿಗೆ 
ಸೂಚಿಸಿರುವ 43 ಹುದ್ದೆಗಳನ್ನು ಹೊರತುಪಡಿಸಿ). 

ಇನ್ನು ಮುಂದೆ, ಡಿ ವೃಂದದ ಹುದ್ದೆಗಳನ್ನು ಹೊರತುಪಡಿಸಿ, ಇತರೆ ಎಲ್ಲಾ ವೃಂದಗಳಿಗೆ ನೇಮಕಾತಿಗಾಗಿ ನಿಗದಿಪಡಿಸಲಾದ 
ವಿದ್ಯಾರ್ಹತೆಗಳ ಜೊತೆಗೆ ಗಣಕ ಯಂತ್ರದಲ್ಲಿ ಕನಿಷ್ಟ ಅರ್ಹತೆ ಕೂಡ ಕಡ್ಡಾಯಗೊಳಿಸಬೇಕು. ಶೀಘ್ರಲಿಪಿಗಾರರ ಹುದ್ದೆಗಳನ್ನು 
ಶೀಘ್ರಲಿಪಿಗಾರ-ಕಮ್‌- ಗುಮಾಸ್ತ ಎಂದು ಹಾಗೂ ಬೆರಳಚ್ಚುಗಾರರ ಹುದ್ದೆಯನ್ನು ಬೆರಳಚ್ಚುಗಾರರ-ಕಮ್‌-ಗುಮಾಸ್ತ ಎಂದು 
ಪರಿವರ್ತಿಸಿಕೊಳ್ಳುವುದು. ಈ ರಡು ವೃಂದಗಳಿಂದ ಸಿಬ್ಬಂದಿಗಳು ತಮ್ಮ ಕೆಲಸದ ಜೊತೆಗೆ ಕಚೇರಿಯ ಕೆಲಸವನ್ನು ಕೂಡ ನಿರ್ವಹಿಸಲು 
ಸೂಕ್ತ ವ್ಯವಸ್ಥೆ ಮಾಡಬೇಕು. 

ಬಾಹ್ಯ ಮೂಲಗಳ ಮುಖಾಂತರ ಪೂರೈಸುವ ಸಲುವಾಗಿ ಸ್ವೀಕರಿಸಲಾಗುವ ಇಲಾಖೆಯ ಪ್ರಸ್ತಾವನೆಗಳಿಗೆ ಆರ್ಥಿಕ ಇಲಾಖೆಯು ಸಂಚಿತ 
ನಿಧಿ (೮೦೧॥7097೦199) ಅಡಿ ಸೂಕ್ತ ಆಯವ್ಯಯವನ್ನು ಒದಗಿಸತಕ್ಕದ್ದು. 

ಮೇಲ್ಕಂಡ ಸೂಚನೆ ಪ್ರಕಾರ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರಚಿಸಲು / ಪುನರ್‌ ರಚಿಸಲು / ತಿದ್ದುಪಡಿಸಲು 
ಮುಂದಿನ ಕ್ರಮ ಜರುಗಿಸಬೇಕು. 

ಅನುಬಂಧ-ಎ ಸಂಬಂಧದಲ್ಲಿ ಮಾತ್ರ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಪೈಕಿ ಮೇಲೆ ಗುರುತಿಸಿರುವ ಖಾಲಿ ಹುದ್ದೆಗಳನ್ನು 
ರದ್ದುಪಡಿಸಿದ ನಂತರ, ಇನ್ನುಳಿದ ಖಾಲಿ ಹುದ್ದೆಗಳನ್ನು ಇಲಾಖೆಯಲ್ಲಿ ಉಳಿಸಿಕೊಳ್ಳುವ ಸಲುವಾಗಿ ಹಾಗೂ ಆ ಖಾಲಿ ಹುದ್ದೆಗಳನ್ನು ದಿ 
1.4.2000ರಂದು ಖಾಲಿ ಇದ್ದ ಹುದ್ದೆಗಳ ಪೈಕಿ ಶೇ.80 ರಷ್ಟು ಖಾಲಿ ಹುದ್ದೆಗಳನ್ನು ರದ್ದುಪಡಿಸುವ ಪ್ರಕ್ರಿಯೆಯಿಂದ ಆರ್ಥಿಕ ಮತ್ತು 
ಸಾಂಖ್ಯಿಕ ನಿರ್ದೇಶನಾಲಯಕ್ಕೆ ವಿನಾಯಿತಿಯನ್ನು ನೀಡಲು ನಿರ್ಣಯಿಸಿದ. 

ಪ್ರತಿ ತಾಲ್ಲೂಕಿನಲ್ಲಿ ಯೋಜನಾ ಘಟಕಗಳನ್ನು ಮುಂದಿನ ಆರು ತಿಂಗಳೊಳಗೆ ಸ್ಥಾಪಿಸಲು ಮೇಲೆ ಓದಲಾದ 5ರ ನಡವಳಿಯನ್ಹಯ 
ಕ್ರಮ ಕೈಗೊಳ್ಳುವುದು. ತಾಲ್ಲೂಕು ಯೋಜನಾ ಘಟಕಗಳಿಗಾಗಿ ಉಳಿಸಿಕೊಂಡಿರುವ ಖಾಲಿ ಇರುವ ಹುದ್ದೆಗಳನ್ನು ಇನ್ನಾವುದೇ ಬೇರೆ 
ವಿಧದಲ್ಲಿ ಭರ್ತಿ ಮಾಡಲು ಇಲಾಖೆಗೆ ಅವಕಾಶವಿರುವುದಿಲ್ಲ. 

ತಾಲ್ಲೂಕು ಯೋಜನಾ ಘಟಕಗಳನ್ನು ಪ್ರಾರಂಭಿಸದೇ ಇದ್ದಲ್ಲಿ ಸಹಾಯಕ ಸಾಂಖ್ಯಿಕ ಅಧಿಕಾರಿ ರವರ ವೃಂದದಲ್ಲಿ 43 ಖಾಲಿ 
ಹುದ್ದೆಗಳು, ಹಾಗೂ ಸಾಂಖ್ಯಿಕ ನಿರೀಕ್ಷಕರು/ಪ್ರಗತಿ ಸಹಾಯಕರು ರವರ ವೃಂದದಲ್ಲಿ 30 ಖಾಲಿ ಹುದ್ದೆಗಳನ್ನು ರದ್ದುಪಡಿಸಲು ಮುಂದಿನ 
ಕ್ರಮ ಜರುಗಿಸುವಂತೆ ಸೂಚಿಸಿದೆ ಹಾಗೂ ತೆಗೆದುಕೊಂಡ ಕ್ರಮದ ಬಗ್ಗೆ ವರದಿಯನ್ನು ಸಮಿತಿಗೆ 6 (ಆರು) ತಿಂಗಳೊಳಗೆ ಸಲ್ಲಿಸುವಂತೆ 
ಸೂಚಿಸಿದೆ. 


ಈ ಆದೇಶವನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ರಚಿತವಾದ ಅಧಿಕಾರಯುತ ಸಮಿತಿ ಸಭೆ ನಡವಳಿ ದಿನಾಂಕ 
1.3.2005, 16.4.2005 ಮತ್ತು 13.6.2005 ಹಾಗೂ ದಿನಾಂಕ 2.5.2006ರ ಸಭೆ ನಡವಳಿಗಳನ್ಹಯ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಸುಧಾಬಾಯಿ 
ಪೀಠಾಧಿಕಾರಿ, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 

















ANNEXURE-A 
Sl. Name of the No. of Posts Posts Posts New No. of No. of No. of No. of 
No. Post posts filled up vacant as | abolished | Posts san- posts Posts posts posts 
sanctioned as on on if any ctioned sanctioned filled up vacant proposed 
posts as on 1.4.2000 1.4.2000 from 1.4.2000 as on as on as on for 
1.4.2000 1.4.2000 & 1.4.2005 1.4.2005 | 1.4.2005 bolition 
& 1.4.2005 uner 80% 
1.4.2005 cut by the 
Depart- 
ment 
1 2 3 4 5 6 7 8 9 10 11 
1 Director 01 01 - - - 01 01 - NIL 



































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ೧೦೬೧ 

























































































1 2 3 4 5 6 7 8 9 10 11 
2 Joint Director 06 06 - - 01 06 05 01 - 
3 Deputy Director/ District 33 20 13 - 01 33 26 07 - 
Statistical officer 

4 Administrative Officer 01 01 - - - 01 01 - - 
5 Assistant Director 32 32 - - - 32 28 04 - 
6 Assistant Statistical Officer 196 137 59 - 02 196 153 43 20 
7 Statistical Inspector 279 240 39 - 04 279 187 92 - 
8 | Enumarator 204 160 44 - - 204 192 12 - 
9 Superintendent 26 19 07 - - 26 25 01 - 
10 | First Div.Assistant 45 29 16 - - 45 32 13 04 
11 | Second Div.Assistant 35 34 01 - - 35 33 02 - 
12 | Stenographer 07 07 - 01 *01 06 06 - - 
13 | Typists 67 57 10 - *01 67 59 08 - 
14 | Drivers 35 28 07 - - 35 26 09 07 
15 | Group D 72+9 49+9 23 - - 72+9 71 10 07 

Total 1048 829 219 01 *10 1047 845 202 38 





Note:-* 1. This denotes posts sanctioned under 5th Economics census (for 2 years) 
kA This enotes, that under this category 50 posts have been folled up by promotion from cadre 
of Enumerators on 30.4.2005. 



















































































P. SUDHA BAl 
Desk Officer, 
Planning & Statistics Department. 
ANNEXURE-B 
Details of cadre wise vacant Posts in the DES as on 1.4.2000 and as on 31.12.2004 is as follows 
Sl. Cadre Sancioned Posts As on 1.4.2000 80% As on 31.2.2004 
No. DES Deptn Total DES Deptn DES Deptn DES Deptn 
Res Res Res Res 
1 Deputy Director 33 60 93 13 21 10 16 06 15 
2 Assistant Director 32 105 137 Nil ದ - ದ 04 40 
3 Assistant Statistical Officer 196 361 557 59 56 47 45 43 
4 Statistical Inspector 279 336 615 39 164 31 131 92 150 
5 Enyumerator 204 - 204 44 ದ 35 - 14 - 
6 Superintendent 26 - 26 07 - 06 - 01 - 
7 First Div.Assistant 45 - 45 16 - 13 - 13 - 
8 Second Div. Assistant 35 - 35 01 ದ - ದ 03 - 
9 Typists 67 - 67 10 - 08 - 08 - 
10 Drivers 35 - 45 07 - 06 - 06 - 
11 Group D 72 - 72 23 ದ 18 - 9 - 
12 Total 1024 862 1886 219 241 174 192 201 204 
P. SUDHA BAI 
P.R. 1077 Desk Officer, 


Planning & Statistics Department. 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ಆದೇಶ ಸಂಖ್ಯೆ: ಸಂಕಇ 78 ಕಸನಿ 2006, ಬೆಂಗಳೂರು, ದಿನಾಂಕ: 20ನೇ ಜುಲೈ 2006 
ವಿಷಯ: ಶ್ರೀ ವಿ. ಶ್ರೀನಿವಾಸ್‌, ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರನ್ನು ಚೆನ್ನೈಗೆ ನಿಯೋಜಿಸುವ ಬಗ್ಗೆ. 
ಶ್ರೀ ವಿ. ಶ್ರೀನಿವಾಸ್‌, ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು ಅವರನ್ನು ಅಯನಾವರಂ ಕನ್ನಡ ಸಂಘವು ಚೆನ್ನೈನಲ್ಲಿ 
ದಿನಾಂಕ: 23.7.2006 ರಂದು ಏರ್ಪಡಿಸಿರುವ ಸಂಘದ ಸುವಣ ಮಹೋತ್ಸವ ಸಮಾರೋಪ ಸಮಾರಂಭದಲ್ಲಿ ಕಾರ್ಯದರ್ಶಿ, ಕನ್ನಡ ಮತ್ತು 
ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ ಅವರ ಪರವಾಗಿ ಕರ್ನಾಟಕ ರಾಜ್ಯದ ಪ್ರತಿನಿಧಿಯಾಗಿ ಭಾಗವಹಿಸಲು ಈ ಮೂಲಕ 
ನಿಯೋಜಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಶಿವರಾಮ್‌ 
ಪಿ.ಆರ್‌. 1086 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ, (ಆಡಳಿತ ಕನ್ನಡ). 


೧೦೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ಭಾಗ -೧ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಸುತ್ತೋಲೆ: ಸಂಖ್ಯೆ: ಸಿಆಸುಇ 1 ಎಸ್‌ಸಿಸಿ 2006, ಬೆಂಗಳೂರು, ದಿನಾಂಕ: 11ನೇ ಜುಲೈ 2006 
ವಿಷಯ: ಸರ್ಕಾರಿ ನೌಕರರ ಮುಂಬಡ್ತಿ ಮತ್ತು ಶಿಸ್ತು ಪ್ರಕರಣಗಳಲ್ಲಿ ಸರ್ಕಾರ ಹೊರಡಿಸುವ ಅಂತಿಮ ಆದೇಶದ ಪ್ರತಿಗಳನ್ನು 
ಕರ್ನಾಟಕ ಲೋಕ ಸೇವಾ ಆಯೋಗಕ್ಕೆ ಒದಗಿಸುವ ಬಗ್ಗೆ. 
ಉಲ್ಲೇಖ: ಕರ್ನಾಟಕ ಲೋಕ ಸೇವಾ ಆಯೋಗದ ಅಧ್ಯಕ್ಷರ ದಿನಾಂಕ 8.5.2006ರ ಪತ್ರ ಸಂಖ್ಯೆ: ಪಿಎಸ್‌ಸಿ 7 ಸಿಎನ್‌ಎಸ್‌ 2006. 
ಕರ್ನಾಟಕ ಲೋಕ ಸೇವಾ ಆಯೋಗ (ಸಮಾಲೋಚನೆ) ವಿನಿಮಯಗಳು, 2000ದ ವಿನಿಮಯ 3 ಮತ್ತು 5ರ ಅನ್ವಯ ಸರ್ಕಾರಿ ನೌಕರರಿಗೆ 
ಪೂರ್ವಾನ್ಹಯವಾಗಿ ಜಾರಿಗೆ ಬರುವಂತೆ ಮುಂಬಡ್ತಿ ನೀಡುವ ಪ್ರಕರಣಗಳಲ್ಲಿ ಮತ್ತು ಸರ್ಕಾರಿ ನೌಕರರ ವಿರುದ್ಧ ಶಿಸ್ತು ಪ್ರಕರಣ ನಡೆಸಿ ಸರ್ಕಾರವು 
ಕಠಿಣ ದಂಡನೆಯನ್ನು ವಿಧಿಸಿ ಆದೇಶವನ್ನು ಹೊರಡಿಸುವ ಸಂದರ್ಭದಲ್ಲಿ ಅಥವಾ ಶಿಸ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರವು ಮೇಲ್ಲನವಿಯಲ್ಲಿ 
ಆದೇಶ ಹೊರಡಿಸುವ ಸಂದರ್ಭದಲ್ಲಿ ಕರ್ನಾಟಕ ಲೋಕ ಸೇವಾ ಆಯೋಗದೊಡನೆ ಸಮಾಲೋಚನೆ ನಡೆಸುವುದು ಅವಶ್ಯಕವಾಗಿರುತ್ತದೆ. ಕರ್ನಾಟಕ 
ಲೋಕ ಸೇವಾ ಆಯೋಗದ ಸಮಾಲೋಚನೆ ಪಡೆದು ಸರ್ಕಾರದ ಆಡಳಿತ ಇಲಾಖೆಗಳು ಅಂತಿಮ ಆದೇಶಗಳನ್ನು ಹೊರಡಿಸಿದ ನಂತರ ಆದೇಶದ 
ಪ್ರತಿಗಳನ್ನು ಆಯೋಗದ ಮಾಹಿತಿಗೆ ಕಳುಹಿಸದೆ ಇರುವುದನ್ನು ಮತ್ತು ಇಂತಹ ಪ್ರಕರಣಗಳನ್ನು ಆಯೋಗದ ವಾರ್ಷಿಕ ವರದಿಯಲ್ಲಿ ನಮೂದಿಸಿದರೂ 
ಸಂಬಂಧಪಟ್ಟ ಆದೇಶದ ಪ್ರತಿಗಳನ್ನು ಆಯೋಗಕ್ಕೆ ಒದಗಿಸಿಲ್ಲವೆಂದು ಉಲ್ಲೇಖದ ಪತ್ರದಲ್ಲಿ ಆಯೋಗದ ಅಧ್ಯಕ್ಷರು ಸರ್ಕಾರದ ಗಮನಕ್ಕೆ ತಂದಿರುತ್ತಾರೆ. 
ಆದುದರಿಂದ ಸರ್ಕಾರದ ಎಲ್ಲಾ ಆಡಳಿತ ಇಲಾಖೆಗಳು ಸರ್ಕಾರಿ ನೌಕರರ ಮುಂಬಡ್ತಿ ಮತ್ತು ಶಿಸ್ತು ಪ್ರಕರಣಗಳಲ್ಲಿ ಕರ್ನಾಟಕ ಲೋಕಸೇವಾ 
ಆಯೋಗ (ಸಮಾಲೋಚನೆ) ವಿನಿಯಮಗಳು, 2000ದ ವಿನಿಮಯ 3 ಮತ್ತು 5 ರನ್ವಯ ಆಯೋಗದೊಡನೆ ಸಮಾಲೋಚನೆ ನಡೆಸಿ, ಅಂತಿಮ 
ಆದೇಶಗಳನ್ನು ಹೊರಡಿಸಿದ ನಂತರ ಅವುಗಳ ಪ್ರತಿಗಳನ್ನು ಕರ್ನಾಟಕ ಲೋಕ ಸೇವಾ ಆಯೋಗಕ್ಕೆ ತಪ್ಪದೇ ಒದಗಿಸಲು ಕ್ರಮ ತೆಗೆದುಕೊಳ್ಳುವಂತೆ ಈ 
ಮೂಲಕ ಸೂಚಿಸಲಾಗಿದೆ. 
ದೇವರಾಜು 
ಪಿ.ಆರ್‌. 1090 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು-1) 
ವಿಷಯ: ಕರ್ನಾಟಕ ಸರ್ಕಾರ ಸಚಿವಾಲಯದ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರೂಪ್‌ "ಎ' ವೃಂದದ 
ಅಧಿಕಾರಿಗಳಿಗೆ ವಿಧಾನ ಮಂಡಲ ಅಧಿವೇಶನ ಸಮಯದಲ್ಲಿ ಕಾರ್ಯ ನಿರ್ವಹಿಸುವುದಕ್ಕಾಗಿ ಗೌರವ ಧನವನ್ನು ಮಂಜೂರು 
ಮಾಡುವ ಬಗ್ಗೆ. 
ಓದಲಾಗಿದೆ: ಆರ್ಥಿಕ ಇಲಾಖೆಯ ಅ.ಟಿ. ಸಂಖ್ಯೆ: ಎಫ್‌ಡಿ 1406 ಸೇವೆಗಳು-2/2006 ದಿನಾಂಕ: 20.6.2006. 
ಪ್ರಸ್ತಾವನೆ: 
ಸರ್ಕಾರದ ಉಪ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಸೇವೆಗಳು-2)) ಇವರು ಮೇಲೆ ಓದಲಾದ ದಿನಾಂಕ: 20.6.2006 ಅನಧಿಕೃತ 
ಟಿಪ್ಪಣಿಯಲ್ಲಿ ವಿಧಾನ ಮಂಡಲ ಅಧಿವೇಶನ ನಡೆಯುವ ಸಮಯಲ್ಲಿ ಕಾರ್ಯ ನಿರ್ವಹಿಸುವ ಸಚಿವಾಲಯದ ಗ್ರೂಪ್‌ "ಎ' ವೃಂದದ ಅಧಿಕಾರಿಗಳಿಗೆ 
ಗೌರವ ಧನವನ್ನು ಮಂಜೂರು ಮಾಡುವ ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಯು ಪುನರ್‌ ಪರಿಶೀಲಿಸಿದ್ದು, ಅದರಂತೆ ಸಚಿವಾಲಯದ ಈ ಕೆಳಕಂಡ 
ಇಲಾಖೆಗಳ ಗ್ರೂಪ್‌ "ಎ' ವೃಂದದ ಅಧಿಕಾರಿಗಳಿಗೆ (ಐ.ಎ.ಎಸ್‌. ವೃಂದದ ಅಧಿಕಾರಿಗಳನ್ನು ಹೊರತುಪಡಿಸಿ) ದಿನ ಒಂದಕ್ಕೆ ರೂ. 125.00 (ರೂ. 
ಒಂದು ನೂರಾ ಇಪ್ಪತ್ತೈದು) ರಂತೆ ಗೌರವ ಧನವನ್ನು ಪ್ರಸ್ತುತ ವಿಧಾನ ಮಂಡಲ ಅಧಿವೇಶನ ಪ್ರಾರಂಭಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ 
ಮಂಜೂರು ಮಾಡಲು ಒಪ್ಪಿರುತ್ತದೆ ಎಂದು ತಿಳಿಸಿರುತ್ತಾರೆ:- 
]. ಮುಖ್ಯ ಮಂತ್ರಿಯವರ ಸಚಿವಾಲಯ 
2. ಉಪ ಮುಖ್ಯ ಮಂತ್ರಿಯವರ ಸಚಿವಾಲಯ 
3. ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆ 
4. ಸಂ.ವ್ಯ.ಶಾ.ರ.ಇಲಾಖೆಯ "ಪ್ರಾರೂಪಣಾ ವಿಭಾಗ' 
ಆದುದರಿಂದ, ಮೇಲ್ಕಂಡ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರೂಪ್‌ "ಎ' ವೃಂದದ ಅಧಿಕಾರಿಗಳಿಗೆ ಗೌರವಧನವನ್ನು ಮಂಜೂರು 
ಮಾಡುವ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದ್ದು, ಕೆಳಕಂಡಂತೆ ಆದೇಶಿಸಲಾಗಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 317 ಸಅಸೇ 2006, ಬೆಂಗಳೂರು, ದಿನಾಂಕ: 17ನೇ ಜುಲೈ 2006 
ಕರ್ನಾಟಕ ಸರ್ಕಾರದ ಸಚಿವಾಲಯದ ಈ ಕೆಳಕಂಡ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರೂಪ್‌ "ಎ' ವೃಂದದ ಅಧಿಕಾರಿಗಳಿಗೆ 
(ಐ.ಎ.ಎಸ್‌. ವೃಂದದ ಅಧಿಕಾರಿಗಳನ್ನು ಹೊರತುಪಡಿಸಿ) ವಿಧಾನ ಮಂಡಲ ಅಧಿವೇಶನ ಅವಧಿಯಲ್ಲಿ ಕಾರ್ಯನಿರ್ವಹಿಸುವುದಕ್ಕಾಗಿ ದಿನ ಒಂದಕ್ಕೆ 
ರೂ. 125.00 (ರೂ. ಒಂದು ನೂರಾ ಇಪ್ಪತ್ತೈದು) ರಂತೆ ಗೌರವ ಧನವನ್ನು ಪ್ರಸ್ತುತ ವಿಧಾನ ಮಂಡಲ ಅಧಿವೇಶನ ಪ್ರಾರಂಭಗೊಂಡ ದಿನಾಂಕ: 
19.6.2006 ರಿಂದ ಜಾರಿಗೆ ಬರುವಂತೆ ಮಂಜೂರು ಮಾಡಲಾಗಿರುತ್ತದೆ. 
]. ಮುಖ್ಯ ಮಂತ್ರಿಯವರ ಸಚಿವಾಲಯ 
2. ಉಪ ಮುಖ್ಯ ಮಂತ್ರಿಯವರ ಸಚಿವಾಲಯ 
3. ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆ 
4. ಸಂ.ವ್ಯ.ಶಾ.ರ.ಇಲಾಖೆಯ "ಪ್ರಾರೂಪಣಾ ವಿಭಾಗ' 
ಈ ಆದೇಶವನ್ನು ಆರ್ಥಿಕ ಇಲಾಖೆಯು ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಎಫ್‌ಡಿ 1406 ಸೇವೆಗಳು (2/2006, ದಿನಾಂಕ: 20.6.2006ರಲ್ಲಿ 
ನೀಡಿರುವ ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ರಘುರಾಮ್‌ ಭಂಡಾರಿ 
ಪಿ.ಆರ್‌. 1091 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ನೇವೆಗಳು-2). 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ೧೦೬೩ 





ವಿಷಯ: ಶ್ರೀ ಟಿ.ಎನ್‌. ಪಾಲನೇತ್ರ, ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರಿಗೆ ವಿಚಾರಣಾ ವರದಿ ಸಲ್ಲಿಸಿದ್ದಕ್ಕಾಗಿ ಗೌರವಧನ 
ವಾಹನ ಭತ್ಯೆ ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 18 ಎಸ್‌ಇಎನ್‌ 2005 ದಿನಾಂಕ: 3.11.05 ಮತ್ತು 14.3.06. 
2. ಶ್ರೀ ಟಿ.ಎನ್‌. ಪಾಲನೇತ್ರ, ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರ ವರದಿ ದಿ:2.2.06 ಮತ್ತು 22.6.06. 
ಪ್ರಸ್ತಾವನೆ: 
ಶ್ರೀ ಎಫ್‌.ಆರ್‌, ಸಂಬರಗಿ, ಸರ್ಕಾರದ ಅಧೀನ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರದ ಸಚಿವಾಲಯದ ಶಿಕ್ಷಣ ಇಲಾಖೆಯ ಸೇವೆಗಳು 
ಶಾಖೆಗಳ ಅಧೀನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ಸೇವೆಗಳು-1 ಶಾಖೆಯಲ್ಲಿ ಹಿರಿಯ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ 
ಬಿ.ಎನ್‌. ಶಿವಶಂಕರ್‌ ಅವರೊಂದಿಗೆ ಷಾಮೀಲಾಗಿ ಮೇಲಾಧಿಕಾರಿಗಳ ಯಾವುದೇ ಆದೇಶವಿಲ್ಲದೆ ಶ್ರೀ ಜೆ.ರಾಜು, ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢ 
ಶಾಲೆ, ಕೆ. ಬೆಳತ್ತೂರು, ಹೆಗ್ಗಡದೇವನಕೋಟೆ ತಾಲ್ಲೂಕು, ಮೈಸೂರು ಜಿಲ್ಲೆ ಅವರನ್ನು ಖೊಟ್ಟೆ/ಬೋಗಸ್‌ ವರ್ಗಾವಣೆ ಆದೇಶ/ಅಧಿಸೂಚನೆಯನ್ನು 
ಸೃಷ್ಟಿಸಿ ಅದರ ಮೂಲಕ ಮೈಸೂರಿನ ಪ್ರ-ಶಿಕ್ಷಣ ಸಂಸ್ಥೆ (ಟಿಟಿಐ)ಯಲ್ಲಿನ ಅಧೀಕ್ಷಕರ ಹುದ್ದೆಗೆ ವರ್ಗಾಯಿಸಲು ಪ್ರಯತ್ನಿಸಿದ ಆರೋಪಗಳಿಗೆ 
ಸಂಬಂಧಿಸಿದಂತೆ ಶ್ರೀ ಎಫ್‌.ರ್‌. ಸಂಬರಗಿ, ಅಧೀನ ಕಾರ್ಯದರ್ಶಿ ಹಾಗೂ ಶ್ರೀ ಬಿ.ಎನ್‌. ಶಿವಶಂಕರ್‌, ಹಿರಿಯ ಸಹಾಯಕ ಅವರುಗಳ ವಿರುದ್ಧ 
ಇಲಾಖಾ ವಿಚಾರಣೆ ನಡೆಸುವ ಸಲುವಾಗಿ ಮೇಲೆ (1)ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಶ್ರೀ ಟಿ.ಎಸ್‌. ಪಾಲನೇತ್ರ, ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್‌ 
ನ್ಯಾಯಾಧೀಶರು, ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. ವಿಚಾರಣೆ ನಡೆಸಿದ ವಿಚಾರಣಾಧಿಕಾರಿಗಳು ಮೇಲೆ (2ರಲ್ಲಿ ಓದಲಾದ 
ವಿಚಾರಣಾ ವರದಿಯನ್ನು ಸಲ್ಲಿಸಿರುತ್ತಾರೆ. ಈ ಸಂಬಂಧ ಅವರಿಗೆ ಗೌರವಧನ ಹಾಗೂ ವಾಹನಭತ್ಯೆ ಮಂಜೂರು ಮಾಡಲು ಸರ್ಕಾರವು ಈ 
ಮುಂದಿನಂತೆ ಆದೇಶಿಸುತ್ತದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 18 ಎಸ್‌ಇಎನ್‌ 05 (ಭಾ), ಬೆಂಗಳೂರು, ದಿನಾಂಕ: 14ನೇ ಜುಲೈ 2006 
ಸರ್ಕಾರವು ಶ್ರೀ ಟಿ.ಎನ್‌. ಪಾಲನೇತ್ರ, ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು, ಇವರು ಮೇಲೆ ಪ್ರಸ್ತಾವನೆಯಲ್ಲಿ ತಿಳಿಸಿರುವ 
ವಿಚಾರಣಾ ವರದಿ ಸಲ್ಲಿಸಿದ ಕಾರಣ ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 16 ಸೇಣವಿ 05 ದಿನಾಂಕ:23.8.2005 ರನ್ವಯ ರೂ.6,000/- (ಆರು ಸಾವಿರ 
ರೂಪಾಯಿಗಳು ಮಾತ್ರ) ಗೌರವಧನವನ್ನು ಹಾಗೂ ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 45 ಸೇಇವಿ 2001, ದಿನಾಂಕ:4.3.2002 ರನ್ವಯ ರೂ.1,000- 
(ಒಂದು ಸಾವಿರ ರೂಪಾಯಿಗಳು ಮಾತ್ರ) ವಾಹನ ಭತ್ಯೆಯನ್ನು ಇವರಿಗೆ ಪಾವತಿ ಮಾಡಬೇಕೆಂದು ಈ ಮೂಲಕ ಆದೇಶಿಸುತ್ತದೆ. 
ಈ ಬಗೆಗಿನ ವೆಚ್ಚವನ್ನು ಆಯವ್ಯಯದ ಲೆಕ್ಕ ಶೀರ್ಷಿಕೆ “2052 ಸಚಿವಾಲಯ ಸಾಮಾನ್ಯ ಸೇವೆಗಳು-090-ಸಚಿವಾಲಯ-01, ಕರ್ನಾಟಕ 
ಸಕಾರದ ಸಚಿವಾಲಯ-051 ಸಾಮಾನ್ಯ ವೆಚ್ಚಗಳು” ರಲ್ಲಿ ಭರಿಸುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ರಘುರಾಮ್‌ ಭಂಡಾರಿ 
ಪಿ.ಆರ್‌. 1092 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 
ಕಂದಾಯ ಸಚಿವಾಲಯ 
ವಿಷಯ: ಇಲಾಖೆಯ ಬರ ಉಸ್ತುವಾರಿ ಕೋಶವನ್ನು ಮುಂದುವರಿಸುವ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 382 ಟಿಎನ್‌ಆರ್‌ 2002, ದಿನಾಂಕ: 3.1.2003. 
2. ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 369 ಟಿಎನ್‌ಆರ್‌ 2003, ದಿನಾಂಕ: 24.6.2003. 
3. ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 369 ಟಿಎನ್‌ಆರ್‌ 2003, ದಿನಾಂಕ: 10.11.2003. 
4. ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 369 ಟಿಎನ್‌ಆರ್‌ 2003, ದಿನಾಂಕ: 17.7.2004. 
5. ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 608 ಟಿಎನ್‌ಆರ್‌ 2004, ದಿನಾಂಕ: 22.12.2004. 
6. ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 608 ಟಿಎನ್‌ಆರ್‌ 2004, ದಿನಾಂಕ: 28.12.2005. 
ಪ್ರಸ್ತಾವನೆ: 


ಮೇಲೆ (1ರಲ್ಲಿ ಓದಲಾದ ಆದೇಶದಲ್ಲಿ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ಪ್ರತಿಯೊಂದು ಕಂದಾಯ 
ವಿಭಾಗದಲ್ಲಿನ ಬರ ಪರಿಸ್ಥಿತಿಯನ್ನು ಅವಲೋಕಿಸಲು ಬರ ಉಸ್ತುವಾರಿ ಕೋಶವನ್ನು ದಿನಾಂಕ 1.12.2002 ರಿಂದ 30.6.2003 ರವರೆಗೆ ಸೃಜಿಸಲಾಗಿತ್ತು. 

ಮೇಲೆ (2)ರಲ್ಲಿ ಓದಲಾದ ದಿನಾಂಕ 24.6.2003ರ ಸರ್ಕಾರಿ ಆದೇಶದಲ್ಲಿ ಸದರಿ ಹುದ್ದೆಗಳ ಪೈಕಿ ಒಂದು ಹುದ್ದೆಯನ್ನು ಮಾತ್ರ ಪೂರಕ 
ಸಿಬ್ಬಂದಿ ಸಹಿತ ದಿನಾಂಕ 1.7.2003 ರಿಂದ 31.12.2003ರವರೆಗೆ ಮುಂದುವರಿಸಲು ಮಂಜೂರಾತಿಯನ್ನು ನೀಡಲಾಗಿತ್ತು. 

ಮೇಲೆ (3)ರಲ್ಲಿ ಓದಲಾದ ದಿನಾಂಕ 10.11.2003ರ ಸರ್ಕಾರಿ ಆದೇಶದಲ್ಲಿ ಸದರಿ ಹುದ್ದೆಗಳ ಪೈಕಿ ಒಂದು ಹುದ್ದೆಯನ್ನು ಮಾತ್ರ ಪೂರಕ 
ಸಿಬ್ಬಂದಿ ಸಹಿತ ದಿನಾಂಕ 1.1.2004 ರಿಂದ 30.6.2004ರವರೆಗೆ ಮುಂದುವರಿಸಲು ಮಂಜೂರಾತಿಯನ್ನು ನೀಡಲಾಗಿತ್ತು. 

ಮೇಲೆ (ರಲ್ಲಿ ಓದಲಾದ ದಿನಾಂಕ 17.7.2004ರ ಸರ್ಕಾರಿ ಆದೇಶದಲ್ಲಿ ಸದರಿ ಹುದ್ದೆಗಳ ಪೈಕಿ ಒಂದು ಹುದ್ದೆನ್ನು ಮಾತ್ರ ಪೂರಕ ಸಿಬ್ಬಂದಿ 
ಸಹಿತ ದಿನಾಂಕ 1.7.2004 ರಿಂದ 31.12.2004ರವರೆಗೆ ಮುಂದುವರಿಸಲು ಮಂಜೂರಾತಿಯನ್ನು ನೀಡಲಾಗಿತ್ತು. 

ಉಲ್ಲೇಖ (5ರಲ್ಲಿ ಓದಲಾದ ದಿನಾಂಕ 22.12.2004ರ ಸರ್ಕಾರದ ಆದೇಶದಲ್ಲಿ ಸದರಿ ಹುದ್ದೆಗಳ ಪೈಕಿ ಒಂದು ಹುದ್ದೆಯನ್ನು ಮಾತ್ರ ಪೂರಕ 
ಸಿಬ್ಬಂದಿಯೊಂದಿಗೆ ದಿನಾಂಕ 1.1.2005 ರಿಂದ 30.6.2005ರವರೆಗೆ ಮುಂದುವರಿಸಲು ಮಂಜೂರಾತಿ ನೀಡಲಾಗಿತ್ತು. 

ಉಲ್ಲೇಖ (6ರಲ್ಲಿ ಓದಲಾದ ದಿನಾಂಕ: 28.12.2005ರ ಆದೇಶದಲ್ಲಿ ಸದರಿ ಹುದ್ದೆಗಳ ಪೈಕಿ ಒಂದು ಹುದ್ದೆಯನ್ನು ಮಾತ್ರ ಪೂರಕ 
ಸಿಬ್ಬಂದಿಯೊಂದಿಗೆ ದಿನಾಂಕ 1.7.2005 ರಿಂದ 30.6.2006ರವರೆಗೆ ಮುಂದುವರಿಸಲಾಗಿತ್ತು. 

ರಾಜ್ಯದಲ್ಲಿ ಪ್ರಸ್ತುತ ಇರುವ ಪ್ರವಾಹ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರವು ಈಗಾಗಲೇ ಬಿಡುಗಡೆ ಮಾಡಿರುವ ಆಹಾರಧಾನ್ಯಗಳ 
ಬಳಕೆ ಹಾಗೂ ಪರಿಹಾರಕ್ಕೆ ಸಂಬಂಧಿಸಿದಂತೆ ಇನ್ನಿತರೆ ಕೆಲಸ ಕಾರ್ಯದರ್ಶಿಗಳನ್ನು ನಿರ್ವಹಿಸುವ ಸಲುವಾಗಿ ಈ ಬರ ಉಸ್ತುವಾರಿ ಕೋಶಕ್ಕೆ 


೧೦೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ಭಾಗ -೧ 





ವಿಶೇಷಾಧಿಕಾರಿ ಹುದ್ದೆಯನ್ನು ಮುಂದುವರಿಸುವ ಬಗ್ಗೆ ಪರಿಶೀಲಿಸಿದೆ. ಹಿಂದಿನ ಪೂರಕ ಸಿಬ್ಬಂದಿ ಪ್ರಾದೇಶಿಕ ಆಯುಕ್ತರ ಕಛೇರಿಗೆ ಮರು 
ನಿಯುಕ್ತಿಗೊಂಡಿರುವುದರಿಂದ ಹೊಸದಾಗಿ ಮಂಜೂರಾತಿ ಪಡೆಯಲು ಪ್ರತ್ಯೇಕ ಕ್ರಮ ಕೈಗೊಳ್ಳಲಾಗುವುದು. 
ಸರ್ಕಾರಿ ಆದೇಶ ಸಂಖ್ಯೆ: ಆರ್‌ಡಿ 286 ಟಿಎನ್‌ಆರ್‌ 2006, ಬೆಂಗಳೂರು, ದಿನಾಂಕ: 13ನೇ ಜುಲೈ 2006 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆಯ ಕಾರ್ಯದರ್ಶಿಯವರ ನೇರ ನೇತೃತ್ವದಲ್ಲಿರುವ ಬರ 
ಉಸ್ತುವಾರಿ ಕೋಶಕ್ಕೆ ಮಂಜೂರಾಗಿರುವ 4 ಹುದ್ದೆಗಳ ಪೈಕಿ ಒಂದು ಹುದ್ದೆಯನ್ನು ಮಾತ್ರ ವಿಶೇಷಾಧಿಕಾರಿ: ಉಪ ಕಾರ್ಯರ್ಶಿ (ಬರ ಉಸ್ತುವಾರಿ 
ಕೋಶ) ಹುದ್ದೆಯನ್ನು ದಿ:1.7.2006 ರಿಂದ 30.6.2007ರವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಅವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಮುಂದುವರಿಸಲಾಗಿದೆ. 
2. ಈ ಆದೇಶವನ್ನು ಇಲಾಖಾ ಕಾರ್ಯದರ್ಶಿಗಳಿಗೆ ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಪಿ 96, ದಿನಾಂಕ: 10.7.96ರಲ್ಲಿ 
ಪ್ರದತ್ತವಾದ ಅಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ದೇಸಾಯಿ 
ಪಿ.ಆರ್‌. 1093 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ವಿಪತ್ತು ನಿರ್ವಹಣೆ ಮತ್ತು ಸೇವೆಗಳು-2) 
ವಿಷಯ: ಸಿಟಿ ಫ್ಯಾಮಿಲೀಸ್‌ ಅಸೋಸಿಯೇಷನ್‌ (ರ) ರಾಜಾಜಿನಗರ, ಬೆಂಗಳೂರು, ಈ ಸಂಸ್ಥೆಗೆ ನೇಮಕ ಮಾಡಿದ 
ಆಡಳಿತಾಧಿಕಾರಿಗಳ ಬದಲಾವಣೆ ಹಾಗೂ ಆಡಳಿತಾಧಿಕಾರಿಗಳ ಅವಧಿ ವಿಸ್ತರಣೆ ಕುರಿತು. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಕಂಇ 41 ಮುನೊಸೊ 2004, ದಿನಾಂಕ: 26.8.2005. 
2. ಜಿಲ್ಲಾ ನೋಂದಣಾಧಿಕಾರಿಗಳ ಪತ್ರ ಸಂಖ್ಯೆ: 937/1993-94 ದಿನಾಂಕ: 27.2.2006. 
3. ಆಡಳಿತಾಧಿಕಾರಿಗಳು, ಸಿಟಿ ಫ್ಯಾಮಿಲೀಸ್‌ ಅಸೋಸಿಯೇಷನ್‌ (ರಿ) ರಾಜಾಜಿನಗರ, ಬೆಂಗಳೂರು, ಇವರ ಪತ್ರ 
ಸಂಖ್ಯೆ: ಸಿಬ್ಬಂದಿ(1) ಸಿಆರ್‌ 11-2006-07 ದಿನಾಂಕ: 9.5.2006. 
ಪ್ರಸ್ತಾವನೆ: 
ಮೇಲೆ ಓದಲಾದ (1ರ ಆದೇಶದಲ್ಲಿ ಸಿಟಿ ಫ್ಯಾಮಿಲೀಸ್‌ ಅಸೋಸಿಯೇಷನ್‌ (ರಿ), ರಾಜಾಜಿನಗರ, ಬೆಂಗಳೂರು ಈ ಸಂಸ್ಥೆಯ 
ಹಿತದೃಷ್ಟಿಯಿಂದ ಆಡಳಿತಾಧಿಕಾರಿ ನೇಮಕ ಮಾಡಲಾಗಿತ್ತು. ಓದಲಾದ (2ರ ಜಿಲ್ಲಾ ನೋಂದಣಾಧಿಕಾರಿಗಳು, ಬೆಂಗಳೂರು ರವರು ಪ್ರಸ್ತಾವನೆಯನ್ನು 
ಸಲ್ಲಿಸಿ ಸಂಸ್ಥೆಗೆ ಚುನಾವಣೆ ನಡೆಸುವ ಉದ್ದೇಶ ಪೂರ್ಣವಾಗಿರುವುದಿಲ್ಲವಾದ್ದರಿಂದ ಆಡಳಿತಾಧಿಕಾರಿಯ ಅವಧಿಯನ್ನು ವಿಸ್ತರಿಸಲು ಕೋರಿದ್ದಾರೆ ಹಾಗೂ 
ಓದಲಾದ (3) ರಲ್ಲಿ ಆಳಿತಾಧಿಕಾರಿಯವರು ಸಲ್ಲಿಸಿರುವ ವರದಿಯಲ್ಲಿ ಸಂಸ್ಥೆಗೆ ಚುನಾವಣೆ ನಡೆಸಿ ಅಧಿಕಾರವನ್ನು ಹಸ್ತಾಂತರಿಸಲು ಸಾಧ್ಯವಾಗಿರುವುದಿಲ್ಲ. 
ಆದ್ದರಿಂದ ಆಡಳಿತಾಧಿಕಾರಿ ಅವಧಿಯನ್ನು ಇನ್ನು 6 ತಿಂಗಳ ಅವಧಿಗೆ ವಿಸ್ತರಿಸಲು ಕೋರಿದ್ದಾರೆ. ಓದಲಾದ (2) ಮತ್ತು (3)ರ ಪ್ರಸ್ತಾವನೆಗಳನ್ನು 
ಸರ್ಕಾರವು ಪರಿಶೀಲಿಸಿ ಸಂಸ್ಥೆಗೆ ನೇಮಕ ಮಾಡಲಾಗಿದ್ದ ಆಡಳಿತಾಧಿಕಾರಿಯ ಅವಧಿಯನ್ನು ವಿಸ್ತರಿಸಲು ಹಾಗೂ ಸದರಿ ಸಂಸ್ಥೆಗೆ ನೇಮಕ ಮಾಡಲಾಗಿದ್ದ 
ಆಡಳಿತಾಧಿಕಾರಿಯನ್ನು ಬದಲಾಯಿಸಲು ಸರ್ಕಾರವು ತೀರ್ಮಾನಿಸಿದೆ. ಅದರಂತೆ ಈ ಕೆಳಕಂಡ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ: ಕಂಇ 41 ಮುನೊಸೋ 2004, ಬೆಂಗಳೂರು, ದಿನಾಂಕ: 28ನೇ ಜೂನ್‌ 2006 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶ ಸಂಖ್ಯೆ: ಕಂಇ 41 ಮುನೊಸೊ 2004, ದಿನಾಂಕ: 26.8.2005 
ರಲ್ಲಿ ಸಿಟಿ ಫ್ಯಾಮಿಲೀಸ್‌ ಅಸೋಸಿಯೇಷನ್‌ (ರಿ), ರಾಜಾಜಿನಗರ, ಬೆಂಗಳೂರು, ಈ ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 
27-ಎ ಪ್ರಕಾರ ಆಡಳಿತಾಧಿಕಾರಿಯಾಗಿ ನೇಮಕ ಮಾಡಲಾಗಿದ್ದ ಬೆಂಗಳೂರು ಉತ್ತರ ತಾಲ್ಲೂಕು, ತಹಶೀಲ್ದಾರ್‌ ಇವರನ್ನು ಬದಲಾಯಿಸಿ 
ಆಡಳಿತಾಧಿಕಾರಿಯನ್ನಾಗಿ ಬೆಂಗಳೂರು (ಉತ್ತರ) ವ್ಯಾಪ್ತಿಗೆ ಬರುವ ಮನೆ ಬಾಡಿಗೆ ಮತ್ತು ವಸತಿ ನಿಯಂತ್ರಣಾಧಿಕಾರಿ ಇವರನ್ನು ಆಡಳಿತಾಧಿಕಾರಿಯಾಗಿ 
ನೇಮಿಸಿದೆ. ಹಾಗೂ ಆಡಳಿತಾಧಿಕಾರಿಯ ಅವಧಿಯನ್ನು ದಿನಾಂಕ:26.2.2006 ರಿಂದ 25.8.2006 ರವರೆಗೆ ವಿಸ್ತರಿಸಿದೆ. ಈ ಅವಧಿಯೊಳಗೆ 
ಆಡಳಿತಾಧಿಕಾರಿಗಳು ಸಂಸ್ಥೆಗೆ ಚುನಾವಣೆ ನಡೆಸಿ ಚುನಾಯಿತ ಆಡಳಿತ ಮಂಡಳಿಗೆ ಅಧಿಕಾರ ಹಸ್ತಾಂತರಿಸಲು ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಶಿವಲಿಂಗ 
ಪಿ.ಆರ್‌. 1094 ಪೀಠಾಧಿಕಾರಿ, 
ಕಂದಾಯ ಇಲಾಖೆ (ನೋಂದಣಿ ಮತ್ತು ಮುದ್ರಾಂಕ). 
ವಿಷಯ: ಶ್ರೀ ಎ.ವಿ. ನಾಡಗೌಡ, ಹಿಂದಿನ ತಹಶೀಲ್ದಾರ್‌, ವಿರಾಜಪೇಟೆ ತಾಲ್ಲೂಕು ಮತ್ತಿತರರ ವಿರುದ್ಧದ ಜಂಟಿ ಇಲಾಖಾ 
ವಿಚಾರಣೆ ಬಗ್ಗೆ-ದೋಷ ಮುಕ್ತರನ್ನಾಗಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಆರ್‌.ಡಿ. 38.ಎಡಿಇ:2001, ದಿ:29.5.2004. 
2. ಶ್ರೀ ಎನ್‌.ಎಸ್‌. ಸಂಗೊಳ್ಳಿ, ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ವಿಚಾರಣಾಧಿಕಾರಿಗಳು ಇವರ 
ದಿ:18.5.2005ರ ಪತ್ರದೊಂದಿಗೆ ಸಲ್ಲಿಸಿದ ವಿಚಾರಣಾ ವರದಿ ದಿ:18.5.2005. 
ಪ್ರಸ್ತಾವನೆ: 
ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲ್ಲೂಕಿನಲ್ಲಿ ಮತದಾರರ ಗುರುತಿನ ಚೀಟಿಗಳ ನಿರ್ವಹಣೆಯಲ್ಲಿ ಕರ್ತವ್ಯ ಲೋಪ ಎಸಗಿರುವ ಈ ಕೆಳಕಂಡ 
ಅಧಿಕಾರಿ/ನೌಕರರ ವಿರುದ್ಧ ಜಂಟಿ ಇಲಾಖಾ ವಿಚಾರಣೆ ಜರುಗಿಸಲು ಮೇಲೆ ಕ್ರ.ಸಂ. 1ರಲ್ಲಿ ಓದಲಾದ ದಿನಾಂಕ: 29.5.2004ರ ಸರ್ಕಾರಿ ಆದೇಶದಲ್ಲಿ 
ಸರ್ಕಾರವು ಆದೇಶಿಸಿ ಶ್ರೀ ಎನ್‌.ಎಸ್‌. ಸಂಗೊಳ್ಳಿ ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. 
ಹಾಗೂ ಶಿಸ್ತು ಪ್ರಾಧಿಕಾರದ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿ ಮುಂದೆ ಮಂಡಿಸಲು ಮಡಿಕೇರಿ ಉಪ ವಿಭಾಗಾಧಿಕಾರಿಯವರನ್ನು 
ಮಂಡನಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. 
1. ಶ್ರೀ ಎ.ವಿ. ನಾಡಗೌಡ, ತಹಶೀಲ್ದಾರ್‌ 2. ಶ್ರೀ ಬಿ.ಜಿ. ವಿಷ್ಣುರಾವ್‌, ತಹಶೀಲ್ದಾರ್‌ (ಈಗ ನಿವೃತ್ತರು) 
3. ಶ್ರೀ ಎಂ.ಎಸ್‌. ಚಿಕ್ಕ ಹೊನ್ನಪ್ಪ, ತಹಶೀಲ್ದಾರ್‌ 4. ಶ್ರೀ ಎನ್‌. ಸುಬ್ಬಣ್ಣ, ತಹಶೀಲ್ದಾರ್‌ (ಈಗ ನಿವೃತ್ತರು) 


ಕ್ಲ? 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ೧೦೬೫ 





5. ಶ್ರೀ ಲಾಲಂಕಿ ರವಿ, ಶಿರಸ್ತೇದಾರ್‌ 6. ಶ್ರೀ ಟಿ.ಎನ್‌. ಲಕ್ಷ ಣ, ರಾಜಸ್ವ ನಿರೀಕ್ಷಕರು (ಈಗ ನಿವೃತ್ತರು) 
7. ಶ್ರೀ ವಿ.ಜಿ. ಗೋಪಾಲಕೃಷ್ಣ, ಗ್ರಾಮಲೆಕ್ಕಿಗ 8. ಶ್ರೀ ಎಂ.ಡಿ. ನಾಗರಾಜು, ರಾಜಸ್ವ ನಿರೀಕ್ಷಕರು 


ವಿಚಾರಣಾಧಿಕಾರಿಯವರು ಈ ಪ್ರಕರಣದಲ್ಲಿ ಜಂಟಿ ಇಲಾಖಾ ವಿಚಾರಣೆ ಜರುಗಿಸಿ, ಮೇಲೆ ಕ್ರ.ಸಂ.2ರಲ್ಲಿ ಓಲಾದ ದಿ:18.5.2005ರ 
ಪತ್ರದೊಂದಿಗೆ ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು ಅದರಲ್ಲಿ ಶ್ರೀ ವಿ.ಜಿ. ಗೋಪಾಲಕೃಷ್ಣ, ಗ್ರಾಮ ಲೆಕ್ಕಿಗ, ಇವರ ವಿರುದ್ಧ ಹೊರಿಸಲಾದ 
ಆರೋಪ ಸಾಬೀತಾಗಿದೆಯೆಂದು ಹಾಗೂ ಉಳಿದವರ ವಿರುದ್ಧ ಮಾಡಲಾದ ಆರೋಪಗಳು ಸಾಬೀತಾಗಿಲ್ಲವೆಂದು ವರದಿ ಮಾಡಿದ್ದಾರೆ. ಶ್ರೀ ವಿ.ಜಿ. 
ಗೋಪಾಲಕೃಷ್ಣ ಗ್ರಾಮ ಲೆಕ್ಕಿಗ ಇವರಿಗೆ ದಂಡನೆ ವಿಧಿಸುವ ಬಗ್ಗೆ ಪ್ರತ್ಯೇಕ ಕ್ರಮ ಜರುಗಿಸಲಾಗುವುದು. 

ವಿಚಾರಣಾಧಿಕಾರಿಗಳು ಸರ್ಕಾರಕ್ಕೆ ಸಲ್ಲಿಸಿದ ವಿಚಾರಣಾ ವರದಿ ಹಾಗೂ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಮರು ಪರಿಶೀಲಿಸಿ 
ಸರ್ಕಾರವು ವಿಚಾರಣಾಧಿಕಾರಿಗಳ ವಿಚಾರಣಾ ವರದಿಯನ್ನು ಒಪ್ಪಿಕೊಂಡು ಈ ಕೆಳಕಂಡ ಅಧಿಕಾರಿ/ನೌಕರರುಗಳ ವಿರುದ್ದದ ಆರೋಪಗಳು 
ಸಾಬೀತಾಗದಿರುವುದು ಸ್ಪಷ್ಟವಾಗಿರುವುದು ಇವರುಗಳನ್ನು ಆರೋಪ ಮುಕ್ತರನ್ನಾಗಿಸಲು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


1. ಶ್ರೀ ಎ.ವಿ. ನಾಡಗೌಡ, ತಹಶೀಲ್ದಾರ್‌ 2. ಶ್ರೀ ಬಿ.ಜಿ. ವಿಷ್ಣುರಾವ್‌, ತಹಶೀಲ್ದಾರ್‌ (ಈಗ ನಿವೃತ್ತರು) 
3. ಶ್ರೀ ಎಂ.ಎಸ್‌. ಚಿಕ್ಕ ಹೊನ್ನಪ್ಪ, ತಹಶೀಲ್ದಾರ್‌ 4. ಶ್ರೀ ಎನ್‌. ಸುಬ್ಬಣ್ಣ, ತಹಶೀಲ್ದಾರ್‌ (ಈಗ ನಿವೃತ್ತರು) 

5. ಶ್ರೀ ಲಾಲಂಕಿ ರವಿ, ಶಿರಸ್ತೇದಾರ್‌ 6. ಶ್ರೀ ಟಿ.ಎನ್‌. ಲಕ್ಷ್ಮಣ, ರಾಜಸ್ವ ನಿರೀಕ್ಷಕರು(ಈಗ ನಿವೃತ್ತರು) 
7. ಶ್ರೀ ಎಂ.ಡಿ. ನಾಗರಾಜು, ರಾಜಸ್ವ ನಿರೀಕ್ಷಕರು 


ಸರ್ಕಾರಿ ಆದೇಶ ಸಂಖ್ಯೆ: ಕಂಇ:38:ಎಡಿಇ:2001, ಬೆಂಗಳೂರು, ದಿನಾಂಕ: 27ನೇ ಜೂನ್‌ 2006 
ಪ್ರಸ್ತಾವನೆಯಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿರುವ ಹಿನ್ನೆಲೆಯಲ್ಲಿ ಈ ಕೆಳಕಂಡ ಅಧಿಕಾರ/ನೌಕರರುಗಳ ವಿರುದ್ಧ ದಿ:29.5.2004ರ 
ಆದೇಶದಲ್ಲಿ ಹೊರಿಸಲಾದ ಆರೋಪಗಳಿಂದ ಮುಕ್ತಗೊಳಿಸಲಾಗಿದೆ. 


1. ಶ್ರೀ ಎ.ವಿ. ನಾಡಗೌಡ, ತಹಶೀಲ್ದಾರ್‌ 2. ಶ್ರೀ ಬಿ.ಜಿ. ವಿಷ್ಣುರಾವ್‌, ತಹಶೀಲ್ದಾರ್‌ (ಈಗ ನಿವೃತ್ತರು) 
3. ಶ್ರೀ ಎಂ.ಎಸ್‌. ಚಿಕ್ಕ ಹೊನ್ನಪ್ಪ, ತಹಶೀಲ್ದಾರ್‌ 4. ಶ್ರೀ ಎನ್‌. ಸುಬ್ಬಣ್ಣ ತಹಶೀಲ್ದಾರ್‌ (ಈಗ ನಿವೃತ್ತರು) 

5. ಶ್ರೀ ಲಾಲಂಕಿ ರವಿ, ಶಿರಸ್ತೇದಾರ್‌ 6. ಶ್ರೀ ಟಿ.ಎನ್‌. ಲಕ್ಷ್ಮಣ, ರಾಜಸ್ವ ನಿರೀಕ್ಷಕರು(ಈಗ ನಿವೃತ್ತರು) 
7. ಶ್ರೀ ಎಂ.ಡಿ. ನಾಗರಾಜು, ರಾಜಸ್ವ ನಿರೀಕ್ಷಕರು 


ಈ ಪ್ರಕರಣದ ಮಟ್ಟಿಗೆ ಸಂಬಂಧಿಸಿದಂತೆ ಮೇಲ್ಕಂಡ ಅಧಿಕಾರಿ/ನೌಕರರುಗಳ ವಿರುದ್ಧ ಈ ಜಂಟಿ ಇಲಾಖಾ ವಿಚಾರಣೆಯು ನಡೆಯದಿದ್ದಲ್ಲಿ 
ಅವರುಗಳು ಯಾವ ಸೇವಾ ಸೌಲಭ್ಯಗಳನ್ನು ಪಡೆಯಲು ಅರ್ಹರಿರುತ್ತಿದ್ದರೋ ಅಂತಹ ಸೇವಾ ಸೌಲಭ್ಯಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ಶ್ರೀಮತಿ ಚಂದ್ರಶೇಖರ್‌ 
ಪಿ.ಆರ್‌. 1095 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3) 
ವಿಷಯ: ಶ್ರೀ ಎ.ವಿ. ನಾಡಗೌಡ, ಹಿಂದಿನ ತಹಶೀಲ್ದಾರ್‌, ವಿರಾಜಪೇಟೆ ಮತ್ತಿತರರ ವಿರುದ್ಧದ ಜಂಟಿ ಇಲಾಖಾ ವಿಚಾರಣೆ 
ಬಗ್ಗೆ-ದೋಷ ಮುಕ್ತರನ್ನಾಗಿಸುವ ಬಗ್ಗೆ. 
ಶ್ರೀ ವಿ.ಜಿ. ಗೋಪಾಲಕೃಷ್ಣ, ಗ್ರಾಮ ಲೆಕ್ಕಿಗ ಇವರಿಗೆ ದಂಡನೆ ವಿಧಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಆರ್‌.ಡಿ. 38.ಎಡಿಇ:2001, ದಿ:29.5.2004. 
2. ಶ್ರೀ ಎನ್‌.ಎಸ್‌. ಸಂಗೊಳ್ಳಿ, ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ವಿಚಾರಣಾಧಿಕಾರಿಗಳು ಇವರ 
ದಿ:18.5.2005ರ ಪತ್ರದೊಂದಿಗೆ ಸಲ್ಲಿಸಿದ ವಿಚಾರಣಾ ವರದಿ ದಿ:18.5.2005. 
ಎರಡನೇ ಕಾರಣ ಕೇಳುವ ನೋಟೀಸು ಸಂ.ಆರ್‌.ಡಿ.38.ಎಡಿಇ:2001 ದಿ:1.12.2005 
4. ಶ್ರೀ ವಿ.ಜಿ. ಗೋಪಾಲಕೃಷ್ಣ, ಗ್ರಾಮಲೆಕ್ಕಿಗ, ಇವರ ಲಿಖಿತ ಸಮಜಾಯಿಷಿ ದಿ:23.12.2005. 
ಪ್ರಸ್ತಾವನೆ: 
ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲ್ಲೂಕಿನಲ್ಲಿ ಮತದಾರರ ಗುರುತಿನ ಚೀಟಿಗಳ ನಿರ್ವಹಣೆಯಲ್ಲಿ ಕರ್ತವ್ಯ ಲೋಪ ಎಸಗಿರುವ ಈ ಕೆಳಕಂಡ 
ಅಧಿಕಾರಿ/ನೌಕರರ ವಿರುದ್ಧ ಜಂಟಿ ಇಲಾಖಾ ವಿಚಾರಣೆ ಜರುಗಿಸಲು ಮೇಲೆ ಕ್ರ.ಸಂ. 1ರಲ್ಲಿ ಓದಲಾದ ದಿನಾಂಕ: 29.5.2004ರ ಸರ್ಕಾರಿ ಆದೇಶದಲ್ಲಿ 
ಸರ್ಕಾರವು ಶ್ರೀ ಎನ್‌.ಎಸ್‌. ಸಂಗೊಳ್ಳಿ ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. ಹಾಗೂ 
ಶಿಸ್ತು ಪ್ರಾಧಿಕಾರದ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿ ಮುಂದೆ ಮಂಡಿಸಲು ಮಡಿಕೇರಿ ಉಪ ವಿಭಾಗಾಧಿಕಾರಿಯವರನ್ನು 
ಮಂಡನಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. 
1. ಶ್ರೀ ಎ.ವಿ. ನಾಡಗೌಡ, ತಹಶೀಲ್ದಾರ್‌ 
3. ಶ್ರೀ ಎಂ.ಎಸ್‌. ಚಿಕ್ಕ ಹೊನ್ನಪ್ಪ, ತಹಶೀಲ್ದಾರ್‌ 


೬೨ 


ಶ್ರೀ ಬಿ.ಜಿ. ವಿಷ್ಣುರಾವ್‌, ತಹಶೀಲ್ದಾರ್‌ (ಈಗ ನಿವೃತ್ತರು) 
ಶ್ರೀ ಎನ್‌. ಸುಬ್ಬಣ್ಣ, ತಹಶೀಲ್ದಾರ್‌ (ಈಗ ನಿವೃತ್ತರು) 
5. ಶ್ರೀ ಲಾಲಂಕಿ ರವಿ, ಶಿರಸ್ತೇದಾರ್‌ ಶ್ರೀ ಟಿ.ಎನ್‌. ಲಕ್ಷ ಣ, ರಾಜಸ್ವ ನಿರೀಕ್ಷಕರು (ಈಗ ನಿವೃತ್ತರು) 
7. ಶ್ರೀ ವಿ.ಜಿ. ಗೋಪಾಲಕೃಷ್ಣ, ಗ್ರಾಮಲೆಕ್ಕಿಗ -.. ಶ್ರೀ ಎಂ.ಡಿ. ನಾಗರಾಜು, ರಾಜಸ್ವ ನಿರೀಕ್ಷಕರು 

ವಿಚಾರಣಾಧಿಕಾರಿಯವರು ಇಲಾಖಾ ವಿಚಾರಣೆಯನ್ನು ಜರುಗಿಸಿ, ಮೇಲೆ ಕ್ರ.ಸಂ.2ರಲ್ಲಿ ಓದಲಾದ ದಿ:18.5.2005ರ ಪತ್ರದೊಂದಿಗೆ ತಮ್ಮ 
ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. ಸದರಿ ವಿಚಾರಣಾ ವರದಿಯಲ್ಲಿ ಶ್ರೀ ವಿ.ಜಿ. ಗೋಪಾಲಕೃಷ್ಣ, ಗ್ರಾಮ ಲೆಕ್ಕಿಗ, ಇವರ ವಿರುದ್ಧ 
ಆರೋಪವು ಸಾಬೀತಾಗಿರುವುದಾಗಿ ವಿಚಾರಣಾಧಿಕಾರಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುತ್ತಾರೆ. 

ಸರ್ಕಾರವು ವಿಚಾರಣಾ ವರದಿಯನ್ನು ಕುಲಂಕಷವಾಗಿ ಪರಿಶೀಲಿಸಿದೆ. ಶ್ರೀ ವಿ.ಜಿ. ಗೋಪಾಲಕೃಷ್ಣ ಗ್ರಾಮ ಲೆಕ್ಕಿಗ ಇವರ ವಿರುದ್ಧದ 
ಆರೋಪವು ಸಾಬೀತಾಗಿದೆ ಎಂದು ವಿಚಾರಣಾ ವರದಿಯಲ್ಲಿ ಕಂಡು ಬಂದ ಕಾರಣ ಸದರಿಯವರಿಗೆ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, 
ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 8ರಲ್ಲಿನ ಯಾವುದಾದರೂ ಒಂದು ದಂಡನೆಯನ್ನು ವಿಧಿಸಲು ಸರ್ಕಾರವು ನಿರ್ಧರಿಸಿ 
ಕ್ರ.ಸಂ.(3)ರಲ್ಲಿ ಓದಲಾದ ದಿ:1.12.2005ರಲ್ಲಿ ಶ್ರೀ ವಿ.ಜಿ. ಗೋಪಾಲಕೃಷ್ಣರವರಿಗೆ ಎರಡನೇ ಕಾರಣ ಕೇಳುವ ನೋಟೀಸನ್ನು ವಿಚಾರಣಾ ವರದಿಯ 


AEN 


೧೦೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ಭಾಗ - ೧ 





ಪ್ರತಿಯೊಂದಿಗೆ ನೀಡಲಾಗಿತ್ತು. ಇದಕ್ಕೆ ಉತ್ತರವಾಗಿ ಆರೋಪಿತ ನೌಕರರು ಕ್ರ.ಸಂ(0ರಲ್ಲಿ ಓದಲಾದ ದಿ:23.12.2005ರ ಲಿಖಿತ ಸಮಜಾಯಿಷಿಯಲ್ಲಿ 
ತಮ್ಮನ್ನು ಆರೋಪ ಮುಕ್ತಗೊಳಿಸಬೇಕೆಂದು ಕೋರಿದ್ದಾರೆ. 

ಈ ಪ್ರಕರಣದಲ್ಲಿನ ವಿಚಾರಣಾ ವರದಿ ಹಾಗೂ ಆರೋಪಿತ ನೌಕರರು ಸಲ್ಲಿಸಿರುವ ಲಿಖಿತ ಹೇಳಿಕೆ ಇವುಗಳನ್ನು ದಾಖಲೆಗಳ ಆಧಾರದಿಂದ 
ಪರಿಶೀಲಿಸಲಾಗಿ ಶ್ರೀ ವಿ.ಜಿ. ಗೋಪಾಲಕೃಷ್ಣ, ಗ್ರಾಮ ಲೆಕ್ಕಿಗ ಇವರು ಕರ್ತವ್ಯಚ್ಯುತಿ ಎಸಗಿರುವುದು ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರವು ಈ 
ಕೆಳಕಂಡಂತೆ ದಂಡನೆ ವಿಧಿಸಿ ಆದೇಶಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ: ಕಂಇ:38:ಎಡಿಇ:2001, ಬೆಂಗಳೂರು, ದಿನಾಂಕ: 26ನೇ ಜೂನ್‌ 2006 
ಪ್ರಸ್ತಾವನೆಯಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿರುವ ಹಿನ್ನೆಲೆಯಲ್ಲಿ ಶ್ರೀ ವಿ.ಜಿ. ಗೋಪಾಲಕೃಷ್ಣ, ಗ್ರಾಮಲೆಕ್ಕಿಗ ಇವರಿಗೆ ಕರ್ನಾಟಕ ನಾಗರೀಕ 
ಸೇವಾ (ವರ್ಗೀಕರಣ ನಿಯಂತ್ರಣ ಮತ್ತು ಮೇಲನವಿ) ನಿಯಮಾವಳಿಯ ನಿಯಮ 8(1) ರನ್ವಯ ವಾಗ್ದಂಡನೆಯನ್ನು ವಿಧಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ಶ್ರೀಮತಿ ಚಂದ್ರಶೇಖರ್‌ 
ಪಿ.ಆರ್‌. 1096 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3) 
ಒಳಾಡಳಿತ ಸಚಿವಾಲಯ 
ವಿಷಯ: ಶ್ರೀ ಎರ್ರಿಸ್ವಾಮಿ, ಸಿಹೆಚ್‌ಸಿ-139, ತೋರಣಗಲ್ಲು ಪೊಲೀಸ್‌ ಠಾಣೆ, ಬಳ್ಳಾರಿ ಜಿಲ್ಲೆ ರವರ ಪರಿಷ್ಕರಣ ಮೇಲ್ಲನವಿ ಅರ್ಜಿ. 
ಓದಲಾಗಿದೆ: 1. ಶಿಸ್ತು ಪ್ರಾಧಿಕಾರಿ ಹಾಗೂ ಪೊಲೀಸ್‌ ಅಧೀಕ್ಷಕರು, ಬಳ್ಳಾರಿ, ಇವರ ಆದೇಶ ಸಂಖ್ಯೆ: 8/ಇವಿ/2003 ಜಿ.ಆ ಸಂಖ್ಯೆ: 
82/2003-04, ದಿನಾಂಕ:13.2.2004. 
2... ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಪೂರ್ವ ವಲಯ, ದಾವಣಗೆರೆ, ಇವರ 
ಆದೇಶ ಸಂಖ್ಯೆ:05/ಅಪೀಲು/2004-05, ಓಬಿ ಸಂಖ್ಯೆ:169/2004-05, ದಿನಾಂಕ: 26.2.2005. 
3... ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ:9.5.2005. 
ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ:ಅಪೀಲು!2! 
108/2005, ದಿನಾಂಕ:31.12.2005. 
ಪ್ರಸ್ತಾವನೆ: 

ಶ್ರೀ ಎರ್ರಿಸ್ವಾಮಿ, ಸಿಹೆಚ್‌ಸಿ-139, ಗಾಂಧಿನಗರ ಪೊಲೀಸ್‌ ಠಾಣೆ, (ಹಾಲಿ ತೋರಣಗಲ್ಲು ಪೊಲೀಸ್‌ ಠಾಣೆ) ಇವರ ವಿರುದ್ಧ (ಇನ್ನು 
ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಈ ಕೆಳಕಂಡ ಆರೋಪಕ್ಕಾಗಿ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಿಯಮಗಳು) ನಿಯಮಾವಳಿ 1965ರ 
ನಿಯಮ 6ರಡಿ ಇಲಾಖಾ ವಿಚಾರಣೆ ನಡೆಸಲಾಗಿದೆ. 
ದೋಷರೋಪಣೆ: 

“ನೀವು ದಿನಾಂಕ:22.3.2003ರಂದು ರಾತ್ರಿ ಬಳ್ಳಾರಿ ನಗರದ ಗಾಂಧಿನಗರ ಮಾರ್ಕೆಟ್‌ ಹತ್ತಿರ ಶಿವ ಕಾಂಪ್ಲೆಕ್ಸ್‌ ಎದುರುಗಡೆ, ಸಾರ್ವಜನಿಕ 
ಸ್ಥಳದಲ್ಲಿ ಇತರೆ 7 ಜನರೊಂದಿಗೆ ಅಂದರೆ-ಬಾಹರ್‌ ಇಸ್ಪೀಟ್‌ ಆಟವಾಡುತ್ತಿದ್ದಾಗ, ರಾತ್ರಿ 8-45ರ ಸಮಯದಲ್ಲಿ ಪೊಲೀಸ್‌ರು ದಾಳಿ ಮಾಡಿ, ನಿಮ್ಮ 
ವಿರುದ್ಧ ಗಾಂಧಿನಗರ ಪೊಲೀಸ್‌ ಠಾಣೆಯಲ್ಲಿ ಗುನ್ನೆ ಸಂಖ್ಯೆ:31/2003 ಕಲಂ 87 ಕೆ.ಪಿ.ಆಕ್ಟ್‌ ದಾಖಲಾಗಿರುತ್ತದೆ. ನೀವು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದು, ಒಬ್ಬ ಜವಾಬ್ದಾರಿಯುತ ಪೊಲೀಸ್‌ ಅಧಿಕಾರಿಯಾಗಿದ್ದು, ಸಾರ್ವಜನಿಕ ಸ್ಥಳದಲ್ಲಿ ಅಂದರ್‌-ಬಾಹರ್‌ ಇಸ್ಪೀಟ್‌ ಜೂಜಾಟ್‌ದಲ್ಲಿ 
ತೊಡಗಿ ಅತೀವ ದುರ್ನಡತೆ ಹಾಗೂ ಶಿಸ್ತಿನ ಪೊಲೀಸ್‌ ಇಲಾಖೆಗೆ ಅಗೌರವ ಉಂಟಾಗುವಂತೆ ಪ್ರದರ್ಶಿಸಿರುತ್ತೀರಿ.” 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರಿ ಹಾಗೂ ಪೊಲೀಸ್‌ ಅಧೀಕ್ಷಕರು, ಬಳ್ಳಾರಿ, ಇವರ ಮೇಲೆ 
ಕ್ರಮ ಸಂಖ್ಯೆ:(1)ರಲ್ಲಿ ಓದಲಾದ ದಿನಾಂಕ:13.2.2004ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ ವಾರ್ಷಿಕ ವೇತನ ಬಡ್ತಿಯನ್ನು ನಂತರದ ವಾರ್ಷಿಕ 
ವೇತನ ಬಡ್ತಿಗಳಿಗೆ ಪರಿಣಾಮ ಬೀರುವಂತೆ ಒಂದು ವರ್ಷ ಕಾಲ ತಡೆ ಹಿಡಿದು ಶಿಕ್ಷೆ ವಿಧಿಸಿರುತ್ತಾರೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಲನವಿ ಪ್ರಾಧಿಕಾರಿ ಹಾಗೂ ಇನ್ಸ್‌ಪೆಕ್ಟರ್‌ ಜನರಲ್‌ 
ಆಫ್‌ ಪೊಲೀಸ್‌, ಪೂರ್ವ ವಲಯ, ದಾವಣಗೆರೆ, ಇವರು ಮೇಲನವಿಯಲ್ಲಿ ಪರಿಗಣಿಸಬಹುದಾದಂತಹ ಯಾವುದೇ ಅಂಶಗಳಿಲ್ಲವೆಂದು ಅರ್ಜಿದಾರರ 
ಮೇಲ್ಮನವಿಯನ್ನು ಮೇಲೆ ಕ್ರಮ ಸಂಖ್ಯೆ:(2)ರಲ್ಲಿ ಓದಲಾದ ದಿನಾಂಕ:26.2.2005ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲನ್ಮವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ, ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಲಾಗಿದೆ. ಅರ್ಜಿದಾರರು ಒಬ್ಬ ಜವಾಬ್ದಾರಿಯುತ 
ಅಧಿಕಾರಿಯಾಗಿದ್ದು, ಪೊಲೀಸ್‌ ಇಲಾಖೆಗೆ ಅಗೌರವ ತರುವ ರೀತಿಯಲ್ಲಿ ನಡೆದುಕೊಂಡಿರುವುದೂ, ಸಾರ್ವಜನಿಕ ಸ್ಥಳದಲ್ಲಿ ಅಂದರ್‌-ಬಾಹರ್‌ 
ಆಡುತ್ತಿದ್ದವರನ್ನು ತಡೆಯುವುದೂ ಇವರ ಕರ್ತವ್ಯವಾಗಿದ್ದರೂ, ನಿಂತು ನೋಡುವುದೂ ಸಹ ಇವರ ದುರ್ನಡತೆಗೆ ಸಾಕ್ಷಿ ಆಗಿರುತ್ತದೆ. ಅರ್ಜಿದಾರರು 
ಶಿಸ್ತಿನ ಇಲಾಖೆಯಲ್ಲಿನ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅತೀವ ನಿರ್ಲಕ್ಷ್ಯತೆ, ದುರ್ನಡತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿದ್ದು, ಶಿಸ್ತು ಪ್ರಾಧಿಕಾರಿಯು 
ವಿಧಿಸಿರುವ ದಂಡನಾ ಆದೇಶಲ್ಲಿ ಹಸ್ತಕ್ಷೇಪ ಮಾಡುವ ಅಗತೃತ್ತೆ ಕಂಡು ಬರುತ್ತಿಲ್ಲವೆಂದು ಪರಿಗಣಿಸುತ್ತಾ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಇ 157 ಪೊಸಿಅ 2006, ಬೆಂಗಳೂರು, ದಿನಾಂಕ: 29ನೇ ಜೂನ್‌ 2006 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರಡಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎರ್ರಿಸ್ವಾಮಿ, ಸಿಹೆಚ್‌ಸಿ-139, ತೋರಣಗಲ್ಲು ಪೊಲೀಸ್‌ ಠಾಣೆ, ಬಳ್ಳಾರಿ ಜಿಲ್ಲೆ, ಇವರು ಸರ್ಕಾರಕ್ಕೆ 
ಸಲ್ಲಿಸಿದ್ದ ದಿನಾಂಕ:9.5.2005ರ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ. ಬಸವರಾಜು 
ಪಿ.ಆರ್‌. 1097 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ೧೦೬೭ 





ವಿಷಯ: ಶ್ರೀ ಎಸ್‌. ಗೋಪಾಲಕೃಷ್ಣ, ಮಾಜಿ ಹೆಚ್‌ಸಿ-167, ಚಿತ್ರದುರ್ಗ ಜಿಲ್ಲೆ, ರವರು ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ 
ಮೇಲ್ಲನವಿ ಅರ್ಜಿ ಬಗ್ಗೆ. 
ಓದಲಾಗಿದೆ: 1. ಶಿಸ್ತು ಪ್ರಾಧಿಕಾರಿ ಹಾಗೂ ಪೊಲೀಸ್‌ ಅಧೀಕ್ಷಕರು, ಚಿತ್ರದುರ್ಗ, ಇವರ ಆದೇಶ ಸಂಖ್ಯೆ: 
ಸಿಬ್ಬಂದಿ/1/ಇವಿ-01/2004-05 ಓಬಿ ಸಂಖ್ಯೆ: 495/2004-05, ದಿನಾಂಕ:15.2.2005. 
2... ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಪೂರ್ವ ವಲಯ, ದಾವಣಗೆರೆ, ಇವರ 
ಆದೇಶ ಸಂಖ್ಯೆ:52/ಅಪೀಲು/2004-05, ಓಬಿ ಸಂಖ್ಯೆ:196/2004-05, ದಿನಾಂಕ: 23.3.2005. 
ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ:26.4.2005. 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ:ಅಪೀಲು// 
65/2005, ದಿನಾಂಕ:3.11.2005. 


5. ಕರ್ನಾಟಕ ಲೋಕ ಸೇವಾ ಆಯೋಗದ ಪತ್ರ ಸಂಖ್ಯೆ:ಖಿಎಸ್‌ಸ/37/CNS 06, ದಿನಾಂಕ:9.6.2006. 


ಪ್ರಸ್ತಾವನೆ: 

ಶ್ರೀ ಎಸ್‌. ಗೋಪಾಲಕೃಷ್ಣ, ಸಿಹೆಚ್‌ಸಿ-167 ಚಿತ್ರದುರ್ಗ ಗ್ರಾಮಾಂತರ ಪೊಲೀಸ್‌ ಠಾಣೆ, ಇವರ ವಿರುದ್ಧ (ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಈ ಕೆಳಕಂಡ ಆರೋಪಕ್ಕಾಗಿ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಿಯಮಗಳು) ನಿಯಮಾವಳಿ 1965ರ ನಿಯಮ 
6ರಡಿ ಇಲಾಖಾ ವಿಚಾರಣೆ ನಡೆಸಲಾಗಿದೆ. 
ದೋಷರೋಪಣೆ: 

“ಸಿಹೆಚ್‌ಸಿ-167 ಎಸ್‌. ಗೋಪಾಲಕೃಷ್ಣ ಆದ ನೀವು ಈ ಹಿಂದೆ ರಾಂಪುರ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, ದಿನಾಂಕ:7.1.2002 
ರಿಂದ 10.1.2002 ರವರೆಗೆ (ದಿನಾಂಕ:6.1.2002 ರಿಂದ 9.1.2002 ರವರೆಗೆ ಸುಳ್ಳು ದಾಖಲೆ) ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾಗಿ, ನಂತರ 
ದಿನಾಂಕ:13.1.02 ರಿಂದ 19.1.02ರವರೆಗೆ (ದಿನಾಂಕ:12.1.02 ರಿಂದ 21.1.02 ರವರೆಗೆ ಸುಳ್ಳು ದಾಖಲೆ) ಗೈರು ಹಾಜರಾಗಿದ್ದು, ಮೇಲ್ಕಂಡ ಎಲ್ಲಾ 
ದಿನಗಳನ್ನು ರಜೆ ಮಂಜೂರಾತಿ ಬಗ್ಗೆ, ರಜೆ ಅರ್ಜಿ ಮತ್ತು [ಔಣ ಫಾರಂ ಅನ್ನು ತಾವೇ ಸ್ವತಃ ತೆಗೆದುಕೊಂಡು ಹೋಗಿ, ನಂತರ ಸದರಿ ಮೇಲ್ಕಂಡ 
ರಜೆಯನ್ನು ಪೊಲೀಸ್‌ ಅಧೀಕ್ಷಕರು, ಚಿತ್ರದುರ್ಗ ಇವರ ಕಚೇರಿಯಿಂದ ಮಂಜೂರಾದ ಬಗ್ಗೆ ಮೇಲಾಧಿಕಾರಿಗಳ ಖೋಟಾ ರುಜುವನ್ನು ಮಾಡಿ 
ಪೊಲೀಸ್‌ ಅಧೀಕ್ಷಕರು, ಚಿತ್ರದುರ್ಗ ಜಿಲ್ಲೆ ಇವರ ಮೊಹರನ್ನು ಹಾಕಿ, ಮಂಜೂರಾತಿ ಮೆಮೊವನ್ನು ಪೊಲೀಸ್‌ ಠಾಣೆಗೆ (ರಾಂಪುರಠಾಣೆ) 
ನೀಡಿರುತ್ತಾರೆ. ಈ ಕಚೇರಿಯಿಂದ ರಜೆ ಮಂಜೂರಾದ ಮೆಮೋ ಸಂಖ್ಯೆ:ಸಿಬ್ಬಂದಿ (2) 78/2001-02 ದಿನಾಂಕ:1.2.2002 ನೇದ್ದನ್ನು ಸುಳ್ಳು ದಾಖಲೆ 
ಸೃಷ್ಟಿಸಿ, ಇಲಾಖೆಗೆ ಕುಂದು ತರುವಂತಹ ಹಾಗೂ ಹೆಚ್ಚಿನ ರೀತಿಯಲ್ಲಿ ಶಿಸ್ತಿನಿಂದ ಹಾಗೂ ದುರ್ನಡತೆ ಪ್ರದರ್ಶಿಸಿರುತ್ತಾರೆ. ಹಾಗೂ ಸದರಿಯವರು 
ಮೇಲಾಧಿಕಾರಿಗಳಿಗೆ ನೇರವಾಗಿ ಅರ್ಜಿಗಳನ್ನು, ಪತ್ರಗಳನ್ನು ಬರೆಯುವ ಹವ್ಯಾಸವುಳ್ಳವರಾಗಿದ್ದು, ಪಿಎಸ್‌ಐ ರಾಂಪುರ ಠಾಣೆ ಯವರ ವರದಿ ಪ್ರಕಾರ 
ಪೊಲೀಸ್‌ ಠಾಣೆಯಲ್ಲಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸುವ ಹವ್ಯಾಸವುಳ್ಳವರಾಗಿದ್ದು, ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಒಬ್ಬ 
ಜವಾಬ್ದಾರಿಯುತ ಪೊಲೀಸ್‌ ಸಿಬ್ಬಂದಿಯಾಗಿ, ಮೇಲಾಧಿಕಾರಿಗಳ ಖೋಟಾ ರುಜುವನ್ನು ಮಾಡಿ, ಹೆಚ್ಚಿನ ರೀತಿಯಲ್ಲಿ ಅಶಿಸ್ತಿನಿಂದ ವರ್ತಿಸಿ, 
ಕರ್ತವ್ಯದಲ್ಲಿ ಘೋರ ದುರ್ನಡತೆ ಹಾಗೂ ಅತೀವ ಬೇಜವಾಬ್ದಾರಿತನ ಪ್ರದರ್ಶಿಸಿದ ಬಗ್ಗೆ.” 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು, ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೋಪ್ಪದ ಶಿಸ್ತು ಪ್ರಾಧಿಕಾರಿ ಹಾಗೂ ಪೊಲೀಸ್‌ ಅಧೀಕ್ಷಕರು, ಚಿತ್ರದುರ್ಗ ಜಿಲ್ಲೆ, ಇವರು 
ಮೇಲೆ ಕ್ರಮ ಸಂಖ್ಯೆ:(1)ರಲ್ಲಿ ಓದಲಾದ ದಿನಾಂಕ:15.2.2005ರ ಆದೇಶದಲ್ಲಿ ಅರ್ಜಿದಾರರನ್ನು ಸೇವೆಯಿಂದ ವಜಾ ಮಾಡಿ, ಅಮಾನತ್ತಿನ ಅವಧಿ 
ದಿನಾಂಕ:1.2.2004 ರಿಂದ 25.3.2004ರವರೆಗೆ ಅಮಾನತ್ತೆಂದೇ ಪರಿಗಣಿಸಿರುತ್ತಾರೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಇನ್ಸ್‌ಪೆಕ್ಟರ್‌ ಜನರಲ್‌ 
ಆಫ್‌ ಪೊಲೀಸ್‌, ಪೂರ್ವ ವಲಯ, ದಾವಣಗೆರೆ, ಇವರು ಮೇಲನವಿಯಲ್ಲಿ ಪರಿಗಣಿಸಬಹುದಾದಂತಹ ಯಾವುದೇ ಅಂಶಗಳಿಲ್ಲವೆಂದು ಅರ್ಜಿದಾರರ 
ಮೇಲ್ಮನವಿಯನ್ನು ಮೇಲೆ ಕ್ರಮ ಸಂಖ್ಯೆ:(2)ರಲ್ಲಿ ಓದಲಾದ ದಿನಾಂಕ:23.3.2005ರ ಆದೇಶದಲ್ಲಿ ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ, ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಅರ್ಜಿದಾರರು 1979ರಲ್ಲಿ ಸೇವೆಗೆ ಸೇರಿದ್ದು, ಯಾವುದೇ 
ಗುರುತರ ಆರೋಪ ಎಸಗಿರುವುದಿಲ್ಲ. ಹಲವು ಬಾರಿ ತಮ್ಮ ಕರ್ತವ್ಯ ನಿಷ್ಠೆಗೆ ನಗದು ಬಹುಮಾನಗಳನ್ನು ಪಡೆದಿರುತ್ತಾರೆ. ಕೇವಲ ಹದಿನೈದು ದಿನಗಳ 
ಅನಧಿಕೃತ ಗೈರು ಹಾಜರಿಗೆ ಸೇವೆಯಿಂದ ವಜಾ ಮಾಡಿದ ದಂಡನೆ ದಿನಾಂಕ:14.9.2001ರ ಸರ್ಕಾರಿ ಸುತ್ತೋಲೆ ರೀತ್ಯಾ ಅತೀ ಹೆಚ್ಚಿನದೆಂದು 
ಪರಿಗಣಿಸಿ, ಶಿಸ್ತು ಪ್ರಾಧಿಕಾರಿಯ ದಂಡನಾದೇಶವನ್ನು ಮಾರ್ಪಡಿಸಿ ಅರ್ಜಿದಾರರನ್ನು ಕಡ್ಡಾಯ ನಿವೃತ್ತಿಗೊಳಿಲು ಹಾಗೂ ಅಮಾನತ್ತಿನ ಅವಧಿಯನ್ನು 
ಅಮಾನತ್ತೆಂದೇ ಪರಿಗಣಿಸಲು ಸರ್ಕಾರ ಉದ್ದೇಶಿಸಿ ಕರ್ನಾಟಕ ಲೋಕ ಸೇವಾ ಆಯೋಗದ ಸಹಮತಿ ಕೋರಲಾಗಿತ್ತು. ಕರ್ನಾಟಕ ಲೋಕ ಸೇವಾ 
ಆಯೋಗವು ದಿನಾಂಕ:9.6.2006ರ ಪತ್ರದಲ್ಲಿ ಶಿಸ್ತು ಪ್ರಾಧಿಕಾರಿಯ ದಂಡನಾದೇಶವನ್ನು ಮಾರ್ಪಡಿಸಿ, ಸರ್ಕಾರ ಉದ್ದೇಶಿಸಿದ ಮಾರ್ಪಾಡಿಗೆ ತನ್ನ 
ಸಹಮತಿ ನೀಡಿರುತ್ತದೆ. ಅದರಂತೆ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಇ 115 ಪೊಸಿಅ 2006, ಬೆಂಗಳೂರು, ದಿನಾಂಕ: 7ನೇ ಜುಲೈ 2006 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ದಿನಾಂಕ:15.2.2005ರ ಶಿಸ್ತು ಪ್ರಾಧಿಕಾರಿ ಹಾಗೂ ಪೊಲೀಸ್‌ ಅಧೀಕ್ಷಕರು, 
ಚಿತ್ರದುರ್ಗ ಇವರ ದಂಡನಾದೇಶವನ್ನು ಭಾಗಶಃ ಮಾರ್ಪಡಿಸಿ, ಶ್ರೀ ಎಸ್‌. ಗೋಪಾಲಕೃಷ್ಟ ಸಿಹೆಚ್‌ಸಿ-167 ಚಿತ್ರದುರ್ಗ ಜಿಲ್ಲೆ, ಇವರು ಸರ್ಕಾರಕ್ಕೆ 
ಸಲ್ಲಿಸಿದ್ದ ದಿನಾಂಕ:26.4.2005ರ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಪುರಸ್ಕರಿಸಿ, 1) ಅರ್ಜಿದಾರರನ್ನು ಕಡ್ಡಾಯ ನಿವೃತ್ತಿಗೊಳಿಸಿದೆ. 2) ಅಮಾನತ್ತಿನ 
ಅವಧಿಯನ್ನು ಅಮಾನತ್ತೆಂದೇ ಪರಿಗಣಿಸಿದೆ. 

ಈ ಆದೇಶವನ್ನು ಕರ್ನಾಟಕ ಲೋಕ ಸೇವಾ ಆಯೋಗದ ದಿನಾಂಕ:9.6.2006ರ ಪತ್ರದಲ್ಲಿನ ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ. ಬಸವರಾಜು 
ಪಿ.ಆರ್‌. 1098 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು) 


೧೦೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ಭಾಗ-೧ 





ವಿಷಯ: ಶ್ರೀ ವಿ.ಬಿ. ಹೂಂಡದ, ಎಎಸ್‌ಐ, ಕಿತ್ತೂರ ಪೊಲೀಸ್‌ ಠಾಣೆ, ಬೆಳಗಾಂ ಜಿಲ್ಲೆ, ರವರು ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ 
ಮೇಲ್ಮನವಿ ಅರ್ಜಿ ಕುರಿತು. 
ಓದಲಾಗಿದೆ: 1. ಶಿಸ್ತು ಪ್ರಾಧಿಕಾರಿ ಹಾಗೂ ಪೊಲೀಸ್‌ ಅಧೀಕ್ಷಕರು, ಬೆಳಗಾವಿ, ಇವರ ಆದೇಶ ಸಂಖ್ಯೆ: 
ಸಿಬ್ಬಂದಿ/2/ಇವಿ- 10/2002/ಅಪು ಸಂಖ್ಯೆ:317/2004, ದಿನಾಂಕ:22.5.2004. 
2... ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಉತ್ತರ ವಲಯ, ಬೆಳಗಾವಿ, ಇವರ 
ಆದೇಶ ಸಂಖ್ಯೆ:ಅಪೀಲು/24/ಉವ/2004, ದಿನಾಂಕ: 14.11.2004. 
ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ:28.1.2005. 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ:ಅಪೀಲು// 
59/2005, ದಿನಾಂಕ:25.7.2005. 
ಪ್ರಸ್ತಾವನೆ: 

ಶ್ರೀ ವಿ.ಬಿ. ಹೂಂಡದ, ಎಎಸ್‌ಐ ಕಿತ್ತೂರು ಪೊಲೀಸ್‌ ಠಾಣೆ, ಇವರ ವಿರುದ್ಧ (ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಈ 
ಕೆಳಕಂಡ ಆರೋಪಕ್ಕಾಗಿ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಿಯಮಗಳು) ನಿಯಮಾವಳಿ 1965ರ ನಿಯಮ 6ರಡಿ ಇಲಾಖಾ ವಿಚಾರಣೆ 
ನಡೆಸಲಾಗಿದೆ. 
ದೋಷರೋಪಣೆ: 

“ಆಪಾದಿತ ಪೊಲೀಸ್‌ ಅಧಿಕಾರಿ ಶ್ರೀ ವಿ.ಬಿ. ಹೂಂಡದ, ಎಎಸ್‌ಐ, ರಾಯಭಾಗ ಪೊಲೀಸ್‌ ಠಾಣೆಯವರಾದ ನೀವು ಈ ಹಿಂದೆ ಕಿತ್ತೂರು 
ಪೊಲೀಸ್‌ ಠಾಣೆಯಲ್ಲಿ ಎಎಸ್‌ಐ ಅಂತಾ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, ದಿನಾಂಕ:31.5.2001ರಂದು ಬೈಲಹೊಂಗಲ ಗ್ರಾಮದ ಶ್ರೀ ಆಸ್ಟಾಕ್‌ ಅಹ್ಮದ್‌ 
ಅಕ್ಷರಸಾಬ ಮಿರ್ಜನ್ನವರ ಇವರ ಸರ್ಕಾರದ ಅಧಿಕೃತ ಕೆಲಸ ಮಾಡಿಕೊಡಲು ಅಂದರೆ ಟ್ರಕ್‌ ಚಾಲಕ ಹಾಗೂ ಬಿಡುಗಡೆ ಮಾಡಲು ಸದರಿಯವರಿಂದ 
ರೂ.2500-ಗಳ ಹಣವನ್ನು ಅಕ್ರಮವಾಗಿ ಸಂಭಾವನೆಯಾಗಿ ಪಡೆಯುತ್ತಿದ್ದಾಗ, ಲೋಕಾಯುಕ್ತರ ಬಲೆಗೆ ಸಿಲುಕಿ ನಿಮ್ಮ ಕರ್ತವ್ಯದಲ್ಲಿ ಘೋರ 
ದುರ್ನಡತೆಯನ್ನು ಪ್ರದರ್ಶಿಸಿರುತ್ತೀರಿ.” 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದೆ ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್‌ ಅಧೀಕ್ಷಕರು,ಬೆಳಗಾವಿ ,ಇವರು ಮೇಲೆ 
ಕ್ರಮ ಸಂಖ್ಯೆ:(1)ರಲ್ಲಿ ಓದಲಾದ ದಿನಾಂಕ:22.5.2004ರ ಆದೇಶದಲ್ಲಿ ಅರ್ಜಿದಾರರ ಮೂರು ಹಂತ ವಾರ್ಷಿಕ ವೇತನ ಬಡ್ತಿಗಳನ್ನು ಕೆಳಗಿಳಿಸಿ, 
ಮುಂದಿನ ವಾರ್ಷಿಕ ವೇತನ ಬಡ್ತಿಗಳ ಮೇಲೆ ಪರಿಣಾಮ ಬೀರುವಂತೆ ತಡೆಹಿಡಿದು, ಹೊಸದಾಗಿ ವಾರ್ಷಿಕ ವೇತನ ಬಡ್ತಿ ಗಳಿಸುವ ಶಿಕ್ಷೆ 
ವಿಧಿಸಿರುತ್ತಾರೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಲನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಇನ್ಸ್‌ಪೆಕ್ಟರ್‌ ಜನರಲ್‌ 
ಆಫ್‌ ಪೊಲೀಸ್‌, ಉತ್ತರ ವಲಯ ಬೆಳಗಾವಿ, ಇವರು ಮೇಲ್ಲನವಿಯಲ್ಲಿ ಪರಿಗಣಿಸಬಹುದಾದಂತಹ ಯಾವುದೇ ಅಂಶಗಳಿಲ್ಲವೆಂದು ಅರ್ಜಿದಾರರ 
ಮೇಲ್ಮನವಿಯನ್ನು ಮೇಲೆ ಕ್ರಮ ಸಂಖ್ಯೆ:()ರಲ್ಲಿ ಓದಲಾದ ದಿನಾಂಕ:14.11.2004ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡು ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ, ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಅರ್ಜಿದಾರರ ವಿರುದ್ಧ ಬೆಳಗಾವಿ ಲೋಕಾಯುಕ್ತ 
ಪೊಲೀಸ್‌ ಠಾಣೆಯಲ್ಲಿ ಅಪರಾಧ ಸಂಖ್ಯೆ:09/2001ರಲ್ಲಿ ದಾಖಲಾಗಿದ್ದು, ನ್ಯಾಯಾಲಯದಲ್ಲಿ ಪ್ರಕರಣವು ಮುಕ್ತಾಯಗೊಂಡಿದೆ. ಆದರೆ ಇಲಾಖಾ 
ವಿಚಾರಣೆಯಲ್ಲಿ ಆರೋಪವು ಸಾಬೀತಾಗಿದ್ದ ಕಾರಣ ಶಿಸ್ತು ಪ್ರಾಧಿಕಾರಿ ದಂಡನೆ ವಿಧಿಸಿದೆ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದು, ಶಿಸ್ತನ್ನು ಉಲ್ಲಂಘಿಸಿರುವುದು ದುರ್ನಡತೆಗೆ ಸಾಕ್ಷಿ ಆಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನಾ ಆದೇಶದಲ್ಲಿ 
ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವೆಂದು ಪರಿಗಣಿಸುತ್ತಾ ,ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ:ಒಇ 322 ಪೊಸಿಅ 2005, ಬೆಂಗಳೂರು, ದಿನಾಂಕ: 29ನೇ ಜೂನ್‌ 2006 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರಡಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ವಿ.ಬಿ. ಹೊಂಡದ, ಎಎಸ್‌ಐ ಕಿತ್ತೂರು ಪೊಲೀಸ್‌ ಠಾಣೆ, ಬೆಳಗಾವಿ ಜಿಲ್ಲೆ, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ 
ದಿನಾಂಕ:28. 1.2005ರ ಪರಿಷ್ಕರಣ ಮೆಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ. ಬಸವರಾಜು 
ಪಿ.ಆರ್‌. 1099 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು) 
FOREST ENVIRONMENT & ECOLOGY SECRETARIAT 
Sub: JBIC Phase ll-Assisted Karnataka Sustainable Forest Management & Bio-diversity 
Conservation Project-Sanction of the Annual Plan of Operation for the year 2006-07. 
Read: 1. G.O0.No; FEE 279 FAP 2003, dated:23.5.2005. 
2. G.0.No: FEE 162 FAP 2005, dated:12.9.2005. 
3. Letter No:A2/KSFMBC/APO.CR-18/2006-07. dated:20/21/06.2006 from the Chief 
Conservator of Forests (S.F.)., Bangalore. 
Preamble:- 

In G.O. referred at (1) above, Karnataka Sustainable. Forest Management & Bio-diversity 
Conservation Project has been approved for implementation from 2005-06 to 2012-2013 with a total 
outlay of Rs. 745.00 crores in the State over a period of 8 years with certain conditions. 





ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ೧೦೬೯ 





In ಆ.0೦. referred at (2) above, sanction has been accorded for Annual Plan Operations for the 
year 2005-06 with an outlay Rs. 77.20 crores under the JBIC Phase ll-Assisted Karnataka Sustainable 
Forest Management & Bio-diversity Conservation Project. 

In the letter referred at (3) above, the Chief Conservator of Forests (S.F.) has infomed that the 
Special Empowered Committee for according sanction under the JBIC Phase ll-Assisted Karnataka 
Sustainable Forest Management & Bio-diversity Conservation Project has in its 3rd meeting held on 
9.6.2006 approved the Annual Plan Operation under the Project for the year 2006-07 with an outlay of 
Rs. 108.70 crores as detailed in Annexure and also approved for utilisation of the amount not utilised 
during 2005-06 amounting to 16.488 crores during the year 2006-07 and has sought issue of Government 
Order in this regared. 

The proposal has been examined and the Government has decided to approve the backog works 
of 2005-06 amounting to Rs. 16.488 crores and Annual Plan of Operations for the year 2006-07 with an 
outly of Rs. 108.70 crores. Hence the order. 

Government Order No. FEE 97 FAP 2006, Bangalore, Dated: 19th July 2006 

In the circumstances explained above, sanction is here by accorded for executing the backlog 
works of 2005-06 amounting to Rs.16.483 crores and the Annual Plan Operations for the year 2006-07 
with an outlay of Rs. 108.70 crores (One Hundred Eighty Crores and Seventy lakhs Rupees only) as 
detailed in the Annexure A & B to the Government Order under the JBIC Phase l-Assisted Karnataka 
Sustainable Forest Management & Bio-diversity Conservation Project. 

This order is in accodance with the decision of the 3rd meeting of the Special Empowered 
Committee held on 9.6.2006. 

By Order and in the name of the Governor of Karnataka, 
S.R. VATSALA 
Under Secretary to Government, 
Forest, Environment & Ecology Department. 
ANNEXRE-A TO G.0.No. FEE 97 FAP 2005, DATED: 19TH July 2006 
JBIC Phase-ll assisted KSFMBC Project (ID P-163) 
Backlog Programme of works for 2005-06 
(Rs. in crores) 












































Sl. Components / Activities Annual Achievement 
No. (Financial) 
| | Afforestation 3.118 
Il | Farm Forestry 0.458 
Ill | Soil Conservation and Water Harvesting Measures 3.170 
IV | Protected Area Management & Bio-diversity Conservation 1.151 
V | Joint Forest Planning & Management 0.565 
VI | Supporting ctivities for Forest Management Viz., Researh & Training 6.395 
Vil | Basic Infrastructure Support for Field Work viz, Vehicles, Computers, 1.631 

Buildings, Telephone, Broadband internet etc. 
Total 16.488 
S.R. VATSALA 


Under Secretary to Government, 
Forest, Environment & Ecology Department. 
ANNEXURE-B TO 6.0. NO. FEE 97 FAP 2005, DATED: 19.7.2006 
JBIC Phase Ill assisted KSFMBC Project (10 ೧-163) Programme of works for 2006-07 























Sl. Activity Unit Unit Cost 2006-07 
No. (in Rs.) Physical Fin 
1 2 3 4 5 6 
I AFFORESTATION 
A Plantation Models 
M-1 Ecological Restoration through | Ha 1,493 10,024 1.497 
Natural Regeneration-lst year Maint 
M-1 Ecological Restoration through Ha 6,055 6,000 3,633 
Natural Regeneration-Monsoon 
Work 






































































































































೧೦೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ಭಾಗ - ೧ 
1 2 3 4 5 6 
M-2 | Assisted Natural Regeneration-Advance | Ha 10,800 4,600 4,968 

Work 
M-3 Plantation for Timber Production- Ha 16,228 8,000 12,982 
Advance Work 
M-4 Plantations for Fuel Wood and Small | Ha 9,100 13,872 12,624 
Timber Production-Raising Plant 
M-4 Plantations for Fuel Wood and Small | Ha 14,595 8,000 11,676 
Timber Production-advance Work 
M-5 NTFP plantations-Advance Work Ha 10,302 6,000 6,181 
M-6 School Forest-Advance Work Ha 6,600 300 0.198 
M-7 Restoration of Mangrove Areas- Ha 23,000 450 1,035 
Monsoon Work 
Sub Total 64.794 
B. Farm Forestry 
M-8a | Raising Demonstration Plots in Farmers Ha 12,659 400 0.506 
land 
M-8b | Seed Collection for supply to Farmers Kgs 25.00 50,000 0.125 
M-8c | Seedlings Raising in bigger PBs (8"x12") | Nos. 6.00 100,000 0.060 
to Farmers 
M-8c | Seedlings distribution in bigger PBs Nos. 1.60 200,000 0.032 
(8"x12") to Farmers 
M-8d | Seedlings Raising in small PBs (5" x 8") | Nos. 1.80 8,000,000 1.440 
to 
M-8d | Seedlings distribution in small PBs Nos. 0.60 11,000,000 0.660 
(5"x8") to Farmers 
Forest Motivators Honorarium Nos. 1,000 1,100 1.320 
Workshops discussion / Seminar on | Nos. 45,000 10 0.045 
Farm 
Publication of leaflets, pamplets, posters | Nos. 50,000 8 0.040 
& documentation of success stores etc. 
Rewards and incentives for successful | Nos. 1,050 200 0.21 
farmers 
Sub Total 4.249 
C. Soil Conservation & Water Harvesting 32,600 10.540 
Measures 
Total 69,583 
Il Protected Area Management & Bio- 
diversity Conservation 
a. New Fireline Formation Km. 937.71 200 0.019 
b. Habitat Improvement Ha. 1,000 500 0.050 
Eco-development works 
a. Vaccination, fodder development in the Nos 35,000 50 0.175 
fringe village including biodiversity 
conservation 
b. New Elephant Proof Trench (EPT) Km. 144.000 50 0.720 
0. EPT Maintenance Km. 20,0000 80 0.160 
Total 1.124 
Ill Joint Forest Planning & Management 
1 Formation of VFCs (383 ew) Nos. 47,000 383 1,800 
2 | year Old VFCs (417) Nos. 45,000 417 1,877 
3 JFPM Facilitator Remuneration Nos. 12,000 60 0.864 





















































































































































ಭಾಗ - ೧ ಕರ್ನಾಟಕ ರಾಜ್ಕಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ೧೦೭೧ 
1 2 3 4 5 6 
4 JFPM Co-ordinator Remuneration Nos. 50,000 1 0.060 
5 Lead NGO Remuneration Nos. 20,000 5 0.120 
Total 4,721 
IV Supporting Activities for Forest 
Management 
1 Working Plans 
a. GIS / MIS Nos. 0.550 
2. Research-Operation Cost 
1. Clonal Seed Orchards-Planting Ha. 22,000 115 0.253 
2. Clonal Seed Orchards-Advance Work Ha. 22,000 115 0.253 
3. Seed Orchards-Planting Ha. 17,000 150 0.255 
4. Seed Orchards-Advance Work Ha. 15,672 150 0.235 
5. Seed Production Areas-lst Year Ha. 4,000 100 0.040 
Maintenance (Teak) 
6. Seed Production Areas-Formation Ha. 18,000 100 0.180 
(Teak) 
7. Seed Production Areas-lst Year Ha. 4,000 300 0.120 
Maintenance (Non-Teak) 
8. Seed Production Areas-Formation (Non- | Ha. 9,500 300 0.285 
Teak) 
9. CMA/VMG-Planting Ha. 25,000 125 0.313 
10. CMA/VMG-Advance Work Ha. 24,250 125 0.303 
11. Germ Plasam Bank-Planting Ha. 16,000 25 0.040 
12. Germ Plasam Bank-Advance Work Ha. 17,300 25 0.045 
13. Species Trail Plot & Progency Trail- Ha. 16,000 75 0.120 
Planting 
14. Speices Trail Plot & Progeny Trail- Ha. 17,300 75 0.130 
Advance Work 
15. Identification & Maintenance of Plus Ha. 2,500 800 0.200 
Trees 
16. Research Equipments-Mist Chamber Ha. 100,000 4 0.040 
Sub Total 2.810 
Research Studies 
17. Ecological Ha. 120,000 2 0.024 
18. Socio Economic Ha. 50,000 4 0.020 
19. Silvicultural Research Ha. 100,000 3 0.030 
20. Research Fellowship Ha. 50,000 4 0.020 
21. Research (Contract) Ha. 100,000 3 0.020 
22. Dissemination / Publication Nos. 100,000 3 0.030 
Sub Total 0.144 
3 Training-Local Training 
a. VFC & SHG's Members 
1 1 Week Training (100 Persons per | Batch 120,000 300 3,600 
Batch) 
2 2 Weeks Training (100 Persons per | Batch 200,000 90 1,800 
Batch) 
3 2 Weeks Training-VFC Presidents & | Batch 150,000 55 0,825 
Executives (60 Persons per Batch) 
4 1 Week Training-NGO's (25 Persons per | Batch 100,000 4 0.040 
Batch) 




































































































































































೧೦೭೨ ಕರ್ನಾಟಕ ರಾಜ್ಯಕತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ಭಾಗ-೧ 
1 2 3 4 5 6 
5 Foresters / Forest Guard (6 Weeks in | Batch 200,000 30 0.600 
Phase of 2 Weeks each, 30 persons per 
batch) 
6 Range Forest Officers (6 Weeks in | Batch 200,000 30 0.600 
Phase of 2 weeks each, 30 persons Per 
batch) 
7 Officers (CF / DCF / ACF) (3 Weeks in | Batch 175,000 8 0.140 
Phase of a week each, 25 persons per 
batch) 
8 Senior Officers outside the State Nos. 14,000 160 0.224 
Sub Total 7.829 
3.1 Training-Overseas Training 
2-2 Months Nos. 800,000 6 0.480 
Sub Total (Local & Overseas Training) 8.309 
4 Consultancy 
1 JFPM Nos. 50,000 1 0.005 
2 Bio-diversity Nos. 50,000 2 0.010 
Sub Total 0.015 
Total 11.828 
V Basic Infrastructure Support for Field 
Work 
1 Vehicles Nos. 468,000 22 1.030 
2 Computers Nos. 50,000 74 0.370 
3 Telephone Nos. 9,700 48 0.047 
4 Broadband Internet / e-governace Nos. 85,000 7 0.060 
5 Rsidential-Buildings Nos. 545.000 10 0.545 
6 Non Residential Buildings Nos. 1,020,000 5 0.510 
Sub Total 2,561 
Office Equipment 
ಗ Cable Broadband Internet connection Nos. 100,000 2 0.020 
facility service 
2 Dialup Internet Conmnection Kit Nos. 2,200 18 0.004 
Sub Total 0.024 
Total 2,585 
VI Repair, Maintenance and Office 
Expenses (RMOE) 
1 Office Expenditure Nos. 150,000 38 0.570 
2 Fuel Expenditure Nos. 150,000 80 1,200 
3 Travel Allowances Nos. 100,000 40 0.400 
4 Repairs Nos. 50,000 10 0.050 
5 Building Maintenance Nos. 30,000 200 0.600 
TOTAL 2.820 
VIl Salary of the Re-deployed Staff Nos. 2,053 16.043 
S.R. VATSALA 
P.R. 1113 Under Secretary to Government, 


Forest, Environment & Ecology Department. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ೧೦೭೩ 





ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ: ಮುದ್ದೇಬಿಹಾಳ್‌ ಸಿವಿಲ್‌ ಜಡ್ಜ್‌ (ಹಿರಿಯ ಶ್ರೇಣಿ) ನ್ಯಾಯಾಲಯಕ್ಕೆ ಸಹಾಯಕ ಸರ್ಕಾರಿ ವಕೀಲರ ಹುದ್ದೆಯನ್ನು ಸೃಜಿಸುವ 
ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಲಾ 121 ಎಲ್‌ಸಿಇ:99 ದಿನಾಂಕ :8.11.2000. 
2. ಪತ್ರ ಸಂಖ್ಯೆ :ಆರ್‌ಬಿ 1ಲಾ :ಸಿಆರ್‌ 445:2004-05 ದಿನಾಂಕ:25.3.2005. 
ಪ್ರಸ್ತಾವನೆ: 
ಮೇಲೆ (1ರಲ್ಲಿ ಓದಲಾದ ಆದೇಶದಲ್ಲಿ ಸಂಬಂಧಪಟ್ಟ ಹುದ್ದೆಗಳೊಂದಿಗೆ ಸಿವಿಲ್‌ ಜಡ್ಜ್‌ (ಹಿರಿಯ ವಿಭಾಗ) ಹಾಗೂ ಜೆ.ಎಂ.ಎಫ್‌.ಸಿ. 
ನ್ಯಾಯಾಲಯ ಸ್ಥಾಪಿಸಲು ಮಂಜೂರಾತಿ ನೀಡಲಾಗಿತ್ತು. ಆ ನ್ಯಾಯಾಲಯಕ್ಕೆ ಸಹಾಯಕ ಸರ್ಕಾರಿ ವಕೀಲರ ಅವಶ್ಯಕತೆ ಇರುವುದಾಗಿ ಪ್ರಧಾನ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಧೀಶರು, ಬಿಜಾಪುರ, ಇವರು ಅಭಿಪ್ರಾಯ ಪಟ್ಟಿರುವುದಾಗಿ ಮೇಲೆ (2ರಲ್ಲಿ ಓದಲಾದ ಪತ್ರದಲ್ಲಿ ಜಿಲ್ಲಾಧಿಕಾರಿ, ವಿಜಾಪುರ 
ಇವರು ತಿಳಿಸಿರುತ್ತಾರೆ. 
ಆ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ:ಲಾ:99 ಎಲ್‌ಎಜಿ 2005, ಬೆಂಗಳೂರು, ದಿನಾಂಕ:26ನೇ ಜೂನ್‌ 2006 
ಮುದ್ದೇಬಿಹಾಳ್‌ ಸಿವಿಲ್‌ ಜಡ್ಜ್‌ (ಹಿರಿಯ ಶ್ರೇಣಿ) ನ್ಯಾಯಾಲಯಕ್ಕೆ ಒಂದು ಸಹಾಯಕ ಸರ್ಕಾರಿ ವಕೀಲರ ಹುದ್ದೆಯನ್ನು ಸೃಜಿಸಲು 
ಸರ್ಕಾರದ ಮಂಜೂರಾತಿ ನೀಡಿದೆ. 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು (1911) ರ ಷೆಡ್ಯೂಲ್‌ 6ರ ಹೆಚ್ಚುವರಿ 
ಸಹಾಯಕ ಸರ್ಕಾರಿ ವಕೀಲರ ಪಟ್ಟಿಗೆ ಕ್ರಮ ಸಂಖ್ಯೆ:48ಯಾಗಿ ಸೇರಿಸಲು ಆದೇಶಿಸಿದೆ. 
ಇದಕ್ಕೆ ಆರ್ಥಿಕ ಇಲಾಖೆಯ ಸಹಮತಿಯನ್ನು ಟಿಪ್ಪಣಿ ಸಂಖ್ಯೆ:ಆಇ 171 ವೆಚ್ಚ7:2006 ದಿನಾಂಕ:2.6.2006ರಲ್ಲಿ ಪಡೆಯಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಗಂಗನರಸಯ್ಯ 
ಪಿ.ಆರ್‌. 1083 ಸರ್ಕಾರದ ಅಧೀನ ಕಾರ್ಯದರ್ಶಿ, (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವಹಕ್ಕುಗಳ ಇಲಾಖೆ. 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ: ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿಯೋಜನೆ ಮೇರೆಗೆ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಬಿ.ಎನ್‌. ಜಯಶ್ರೀ, ಹಿರಿಯ 
ಸಹಾಯಕಿ ಹಾಗೂ ಶ್ರೀ ಈ. ವೈ. ಕುಳಗೇರಿ, ದಲಾಯತ್‌ ಅವರುಗಳ ನಿಯೋಜನಾ ಅವಧಿಯನ್ನು ವಿಸ್ತರಿಸುವ ಬಗ್ಗೆ. 
ಓದಲಾಗಿದೆ: 1. ಅಧಿಕೃತ ಜ್ಞಾಪನ ಸಂಖ್ಯೆ:ಸಂಕಇ 31 ಕೆಒಎಲ್‌ 2005 ದಿನಾಂಕ:27.7.2005. 
2. ಅ.ಟಿ. ಸಂಖ್ಯೆ:ಸಂಕಣ 39 ಕೆಒಎಲ್‌ 2004 ದಿನಾಂಕ:7.1.2005. 
3. ಕಾರ್ಯದರ್ಶಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅವರ ಪತ್ರದ ಸಂಖ್ಯೆ:ಕಅಪ್ರಾ/ಕಾ/8/2004-05 ದಿನಾಂಕ:16.3.2006. 
ಪ್ರಸ್ತಾವನೆ: 
ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆಯಿಂದ ಪ್ರತಿನಿಯೋಜನೆ ಮೇಲೆ ಹಿರಿಯ ಸಹಾಯಕ ಆಗಿ 
ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಬಿ.ಎನ್‌. ಜಯಶ್ರೀ ಹಾಗೂ ಕರ್ನಾಟಕ ವಿಧಾನಸಭೆ ಸಚಿವಾಲಯದಿಂದ ಪ್ರತಿ ನಿಯೋಜನೆ ಮೇಲೆ ದಲಾಯತ್‌ 
ಆಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಈ.ವೈ.ಕುಳಗೇರಿ ಅವರ ನಿಯೋಜನಾ ಅವಧಿಯನ್ನು ಮೇಲೆ (1) ಮತ್ತು (2) ರಲ್ಲಿ ಓದಲಾದ ದಿನಾಂಕ: 
27.7.2005, 7.1.2005ರ ಅಧಿಕೃತ ಜ್ಞಾಪನ/ಅನಧಿಕೃತ ಟಿಪ್ಪಣಿಗಳಲ್ಲಿ ಒಂದು ವರ್ಷದ ಅವಧಿಗೆ ವಿಸ್ತರಿಸಲಾಗಿತ್ತು. ಕಾರ್ಯದರ್ಶಿ, ಕನ್ನಡ ಅಭಿವೃದ್ಧಿ 
ಪ್ರಾಧಿಕಾರ ಅವರು ಮೇಲೆ (3)ರಲ್ಲಿ ಓದಲಾದ ದಿನಾಂಕ:16.3.2006ರ ಪತ್ರದಲ್ಲಿ ಶ್ರೀಮತಿ ಬಿ.ಎನ್‌. ಜಯಶ್ರೀ, ಹಿರಿಯ ಸಹಾಯಕಿ ಅವರ 
ನಿಯೋಜನಾ ಅವಧಿಯನ್ನು ದಿನಾಂಕ:7.5.2006ರಿಂದಲೂ ಶ್ರೀ ಈ.ವೈ.ಕುಳಗೇರಿ ದಲಾಯತ್‌ರ ನಿಯೋಜನಾ ಅವಧಿಯನ್ನು 
ದಿನಾಂಕ:21.9.2006ರಿಂದಲೂ ಒಂದು ವರ್ಷದ ಅವದಿಗೆ ವಿಸ್ತರಿಸಲು ಕೋರಿದ್ದಾರೆ. ಇದನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸುತ್ತದೆ. 
ಸರ್ಕಾರದ ಆದೇಶ ಸಂಖ್ಯೆ:ಸಂಕಇ 21 ಕೆಒಎಲ್‌ 2006, ಬೆಂಗಳೂರು, ದಿನಾಂಕ:11ನೇ ಜುಲೈ 2006 
ಸರ್ಕಾರವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಪ್ರತಿ ನಿಯೋಜನೆ ಮೇಲಿರುವ ಶ್ರೀಮತಿ ಬಿ.ಎನ್‌. ಜಯಶ್ರೀ, ಹಿರಿಯ ಸಹಾಯಕಿ ಅವರ 
ನಿಯೋಜನಾ ಅವಧಿಯನ್ನು ದಿನಾಂಕ:7.5.2006ರಿಂದ ಒಂದು ವರ್ಷದ ಅವಧಿಯಗೆ ಹಾಗೂ ಶ್ರೀ ಈ.ವೈ. ಕುಳಗೇರಿ, ದಲಾಯತ್‌ ಅವರ 
ನಿಯೋಜನಾ ಅವಧಿಯನ್ನು ದಿನಾಂಕ:21.9.2006ರಿಂದ ಒಂದು ವರ್ಷದ ಅವದಿಗೆ ವಿಸ್ತರಿಸುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಶಿವರಾಮ್‌ 
ಪಿ.ಆರ್‌. 1084 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, 
ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ. (ಆಡಳಿತ ಕನ್ನಡ) 
ವಿಷಯ: ಉಪನಿರ್ದೇಶಕರ ಕಛೇರಿ, ಪ್ರಾಚ್ಯವಸ್ತು, ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಮೈಸೂರು ಕಛೇರಿಯ ಕಛೇರಿ 
ಅಧೀಕ್ಷಕರ ಹುದ್ದೆಯನ್ನು ದಿನಾಂಕ:1.4.2006ರಿಂದ ಒಂದು ವರ್ಷದ ಅವಧಿಗೆ ಮುಂದುವರಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ ಸಂಕಣ 69 ಸ್ವೀಮರ 2005 ದಿನಾಂಕ:27.7.2005 
2... ಆಯುಕ್ತರು, ಪರಂಪರೆ ಇಲಾಖೆ ಇವರ ಪತ್ರ ಸಂಖ್ಯೆ ಆಪ್ರಾಸಂಪ:ಹುದ್ದೆ:ಮುಂದುವರಿಕೆ:2005-06 ದಿನಾಂಕ: 
23.3.2006. 


೧೦೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ಭಾಗ-೧ 





ಮೇಲೆ (1)ರಲ್ಲಿ ಓದಲಾಗಿರುವ ಸರ್ಕಾರದ ಆದೇಶದಲ್ಲಿ ಪ್ರಾಚ್ಯವಸ್ತು, ಸಂಗ್ರಹಾಲಗಳು ಮತ್ತು ಪರಂಪರೆ ಇಲಾಖೆಗೆ 2005-06ನೇ ಸಾಲಿನಲ್ಲಿ 
ಹೊಸ ಘಟಕಗಳಿಗೆ ಮಂಜೂರಾತಿ ನೀಡಲಾಗಿದ್ದು ಸದರಿ ಆದೇಶದಲ್ಲಿ ವೇತನ ಶ್ರೇಣಿ ರೂ. 5200-9580ರಲ್ಲಿ ಒಂದು ಕಛೇರಿ ಅಧೀಕ್ಷಕರ ಹುದ್ದೆಯನ್ನು 
ಸೃಜಿಸಲು ಮತ್ತು ಸದರಿ ಹುದ್ದೆಯನ್ನು ದಿನಾಂಕ:31.3.2006 ರವರೆಗೆ ಮುಂದುವರಿಸಲು ಮಂಜೂರು ನೀಡಲಾಗಿತ್ತು. 

ಮೇಲೆ ಓದಲಾದ (2)ರ ಆಯುಕ್ತರು, ಪ್ರಾಚ್ಯವಸ್ತು, ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಅವರ ಪತ್ರದಲ್ಲಿ ಸದರಿ ಆದೇಶದಲ್ಲಿ 
ಸೃಜಿಸಲಾದ ಕಛೇರಿ ಅಧೀಕ್ಷಕ ಹುದ್ದೆಯನ್ನು ಮೈಸೂರಿನಲ್ಲಿರುವ ಉಪನಿರ್ದೇಶಕರ ಕಛೇರಿಯಲ್ಲಿ ಆಡಳಿತಾತಕ್ರ ಹಿತದೃಷ್ಟಿಯಿಂದ ಹಾಗೂ 
ಅವಶ [ಕತೆಗನುಗುಣವಾಗಿ 1.4. 2006ರಿಂದ ಇನ್ನು ಒಂದು ವರ್ಷದ ಅವಧಿಗೆ ಮುಂದುವರಿಸಲು ಸರ್ಕಾರದ ಆದೇಶವನ್ನು ಕೋರಿರುತ್ತಾರೆ.ಆಯುಕ್ತರವರ 
ಕೋರಿಕೆಯನ್ನು ಪರಿಶೀಲಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ:ಸಂಕಇ 60 ಕೆಎಂಯು 2006, ಬೆಂಗಳೂರು, ದಿನಾಂಕ:12ನೇ ಜುಲೈ 2006 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಮೈಸೂರಿನ ಪ್ರಾಚ್ಯವಸ್ತು, ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯ ಉಪ 
ನಿರ್ದೇಶಕರ ಕಛೇರಿಯಲ್ಲಿ ಸೃಜಿಸಲಾಗಿರುವ ಕಛೇರಿ ಅಧೀಕ್ಷಕರ ಹುದ್ದೆಯನ್ನು ದಿನಾಂಕ:1.4.2006ರಿಂದ 31.3.2007ರ ವರೆಗೆ ಮುಂದುವರಿಸಲಾಗಿದೆ. 

ಇದರ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ:2205-00-1030-21 (ಯೋಜನೆ) ಅಡಿಯಲ್ಲಿ ಭರಿಸತಕ್ಕದ್ದು. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರು ಟಿಪ್ಪಣಿ ಸಂಖ್ಯೆ ಇಡಿ 395 ಐಎಫ್‌ (ಬಿಎ) 2006 ದಿನಾಂಕ:11.5.2006ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸಾಂಬಶಿವಂ 
ಪಿ.ಆರ್‌. 1085 ಪೀಠಾಧಿಕಾರಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ. (ಆಡಳಿತ ಕನ್ನಡ) 
FOREST ECOLOGY AND ENVIR NMENT SECRETARIAT 
Sub: Transfer of lease to investors/ power producers in respect of diversion of 69.971ha. of 
forest land in favour of M/s Suzlon Energy Limited for establishment of 65 MW Wind 
Power Project in Sogi RF and Sogi South (Jajikal Gudda) RF in Davanagere District of 
Karnataka. 
Read: 1. Letter No. F. No. 8-96/2004-FC, dated :4.5.2005 of Government of India, Ministry 
of Environment and Forests, New Delhi.. 
2. Government Order No. FEE 165 Fll 2004, dated: 15.6.2005. 
3. Letter No. A5 (5) GFL.Wind Farm.CR. 4/04-05,DATED: 31.1.2006 of the Principal 
Chief Conservator of Forests, Bangalore. 
4. State Government letter No. fee 32 FLL 2006, dated 15.2.2006. 
5. Letter No. F.No. 8-96-2004-fc, dated:14.6.2006 of Government of India, Ministry 
of Environment and Forests, New Delhi. 
PREAMBLE: 

Government of India in its letter read at (1) above has accorded approval under Forest 
(Conservation) Act, 1980 for diversion of 69.971 ha. of forest land in Sogi RF and Sogi South (Jajikal 
Gudda) RF in Davanagere District for establishing 65 MW Wind Power project in favour of M/s. Suzlon 
Energy Ltd., Bangalore subject to certain conditions.Accordingly, in G.O. dated :15.6.2005 read at (2) 
above sanction has been accorded for diversion of the said land in favour in favour of M/s Suzlon Energy 
Ltd., Bangalore subject to certain conditions. 

The Principal Chief Conservator of Forests, Bangalore vide his letter dated :31.1.2006 read at (3) 
above has submitted proposal to obtain the approval of Government of India for Transferlease of forest 
lands diverted for establishment of Wind Power Project as per the Government of India guidelines 
dated:14.5.2004 issued under Forest (Conservation) Act, 1980 clarified vide letter dated :6.4.2005 to the 
following New User Agencies i.e. investor/Power Producers. 























Sl. | Name of the new User Agency | MW to be transferred. Forest land to be transferred 

No. | (investors/Power producers) to out of approved arca (in ha.) 
whom lease is to be transferred 

1. | M/s Ramghad Minerals and | 23x 1250 MW 35.63 ha. out of 61.961 ha. 
Mining Private Limited, Hospet, | WTGs=28.75 MW approved area in Sogi South 
Bellary, Karnataka. 8x1250 KW WTGS=10 MW | (Jajikalgudda) RF 5.34 ha. out 

of 8.01 ha. approved area in 
sogi RF. 

2. | Mis P. Venganna Shetty and 3x1250 KW =3.75 MW 2.00 ha. out of 8.01 ha. 
Brothers, Hospet, Bellary. approved area in Sogi RF 
Karnataka. 

3. | M/sMSPI, Limited, Mumbai 1x1250 KW=1.25 MW 0.67 ha out of 8.01 ha approved 

17X1250 KW-21.25 MW area in Sogi RF. 
26. 33 ha. out of 61.961 ha 
approved area in Sogi South 
(Jajikagudda) RF. 











ಭಾಗ -೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ೧೦೭೫ 





The Original user agency M/s Suzlon Energy Ltd., Bangalore has proposed to transfer entire 
leased out forest land i.e., 69. 971 ha. among the three new user agencies. The original user agency has 
submitted N.0.C. for such transfer and new agencies have submitted an under taking that they will abide 
by the conditions stipulated by Goverment of India and Government of Karnataka. 

Accordingly the proposal was recommended to Government of India vide State Government letter 
dated 15.2.2006 read at (4) above. 

Government of India Ministery of Environment and Forests, New Delhi vide their letter dated 
14.6.2006 read at (5) above has conveyed its approval for transfer of lease from M/s Suzlon Energy 
Limited, the Original user agency to new User Agencies i.e., investors /power producers, subject to 
certain conditions. 

The proposal has been examined in detail and hence the order. 

Government Order No. FEE 32 FLL 2006, Bangalore Dated:18" July 2006 

In the circumstances explained above Government are Pleased to accord saction under Section 2 
of Forest (Conservation) Act, 1980 for transfer of lease from M/s Suzlon Energy Limited , the original User 
Agency, to the new User Agencies i. e., the investors /power producers indicated below: 








Sl. | Name of the new User Agency | MW to be transferred. Forest land to be 

No. | (investors/Power producers) to whom transferred out of approved 
lease is to be transferred arca (in ha.) 

1. | M/s Ramghad Minerals and Mining | 23x 1250 MW 35.63 ha. out of 61.961 ha. 
Private Limited, Hospet, Bellary, | WTGs=28.75 MW approved area in Sogi 
Karnataka. 8x1250 KW South (Jajikalgudda) RF. 

WTGs=10 MW 5.34 ha. out of 8.01 ha, 


approved area in Sogi RF. 





2. | MIs ೧. Venganna Shetty and Brothers, | 3x1250 KW =3.75 MW 2.00 ha. out of 8.01 ha. 
Hospet, Bellary. Karnataka. approved area in Sogi RF 





3. | M/sMSPI, Limited, Mumbai 1x1250 KW=1.25 MW 0.67 ha out of 8.01 ha 
17X1250 KW-21.25 MW | approved area in Sogi RF. 
26. 33 HA. out of 61.961 ha 
approved area in Sogi 
South (Jajikagudda) RF. 




















The transfer of lease is subject to the condition that the new User Agencies, i.e., the 
investors/power producers, shall abide by all the conditions imposed by the Central Government /State 
Government /Principal Chief Conservator of Forests for diversion of 69.991 ha of forest land in favour of 
M/s Suzlon Energy Limited for establishment of 65 MW Wind Power Project in Sogi RF and South (Jajikal 
Gudda) RF in Davanagere District. 

By Order and in the name of the Governor of Karnataka, 
S.R. VATSALA 
P.R. 1087 Under Secretary to Government, 
Forest, Ecology and Environment Department. 
ಲೋಕೋಪಯೋಗಿ ಸಚಿವಾಲಯ 
ಸರ್ಕಾರಿ ಆದೇಶ ಸಂಖ್ಯೆ: ಲೋಇ 11 ಪಿಡಬ್ಲ್ಯುಸಿ 2006, ಬೆಂಗಳೂರು, ದಿನಾಂಕ: 15ನೇ ಜುಲೈ 2006 
ವಿಷಯ: ಶ್ರೀ ಶಿವಕುಮಾರ್‌ ತಂದೆ ಮಾಧವರಾವ್‌ ತಲವಾಡೆ, ಪದವೀಧರ ಇಂಜಿನಿಯರ್‌ (ಎಂ.ಆರ್‌.ಇ)ಇವರ ಸೇವೆಯನ್ನು 
ಸಕ್ರಮಗೊಳಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ:13:ಎಸ್‌ಎಲ್‌ಸಿ 294 ದಿನಾಂಕ:29.9.94. 
ಸರ್ಕಾರದ ಪತ್ರ ಸಂಖ್ಯೆ:ಪಿಡಬ್ಕೂಡಿ 201 ಪಿಡಬ್ಲ್ಯೂಸಿ 95, ದಿನಾಂಕ:2.7.94, 1.9.95 ಮತ್ತು 13.9.95. 
ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 17 ಸೇಸ್ಥಅ 94 ದಿ:20.10.94. 
ಸರ್ಕಾರದ ಆದೇಶ ಸಂಖ್ಯೆ: ಡಿಪಿಎಆರ್‌ 2 ಎಸ್‌ ಎಲ್‌ ಸಿ 90 ದಿನಾಂಕ:6.8.90. 
ಸರ್ಕಾರದ ಆದೇಶ ಸಂಖ್ಯೆ:ಲೋಇ 29 ಪಿಡ್ಯ್ಯೂಸಿ 2000, ದಿನಾಂಕ:28.4.2003. 
ಮುಖ್ಯ ಇಂಜಿನಿಯರ್‌, ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಇಲಾಖೆ, ಬೆಂಗಳೂರು ಇವರ ಪತ್ರ ಸಂಖ್ಯೆ: 
ಮುಇಂ:ಪಂರಾಇಂಇ:;ಸಿ-14ಎ:2005-06:6448:ದಿನಾಂಕ:21.1.2006. 


ಕ ಜರಾ 


ಪ್ರಸಾವನೆ: 

ತ ಮೇಲೆ ಓದಲಾದ ಕ್ರಮ ಸಂಖ್ಯೆ(1) ರ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಆದೇಶದಲ್ಲಿ ಸರ್ವೋಚ್ಛ ನ್ಯಾಯಾಲಯದ ರಿಟ್‌ 
ಅರ್ಜಿ ಸಂಖ್ಯೆ:737:90, 738:90, 1038:90 ಮತ್ತು 297:91 ರಲ್ಲಿ ನೀಡಿರುವ ಆದೇಶದನ್ವಯ ದಿನಾಂಕ:1.7.84ರ ನಂತರ ಹಾಗೂ 15.10.92ಕ್ಕೆ 
ಮೊದಲು ದಿನಗೂಲಿಯಲ್ಲಿ ನೇಮಕ ಹೊಂದಿದ ಪದವೀಧರ ಮತ್ತು ಡಿಪ್ಲೋಮಾ ಇಂಜಿನಿಯರ್‌ರನ್ನು ಹಲವು ಷರತ್ತುಗಳಿಗೆ ಒಳಪಟ್ಟಂತೆ ಮಾಸಿಕ 
ವೇತನ ವ್ಯವಸ್ಥೆಗೆ ಒಳಪಡಿಸಲು ಆದೇಶಿಸಿದೆ. 


(೬ 


೧೦೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ಭಾಗ -೧ 





ಕ್ರಮ ಸಂಖ್ಯೆ:(1)ರಲ್ಲಿ ಓದಲಾದ ಸಿ.ಅ.ಸು. ಇಲಾಖೆಯ ಆದೇಶಾನುಸಾರ ಕ್ರಮ ಸಂಖ್ಯೆ ()ರ ಆದೇಶದಲ್ಲಿ ಲೋಕೋಪಯೋಗಿ ಮತ್ತು 
ನೀರಾವರಿ ಇಲಾಖೆಗಳಲ್ಲಿ ದಿನಾಂಕ:1.7.84 ನಂತರ 15.10.92ಕ್ಕೆ ಮುಂಚೆ ನೇಮಕ ಹೊಂದಿದ ಪದವೀಧರ ಹಾಗೂ ಡಿಪ್ಲೋಮಾ ಇಂಜಿನಿಯರ್‌ರನ್ನು 
ದಿನಾಂಕ:29.9.94ರಿಂದ ಜಾರಿಗೆ ಬರುವಂತೆ ಮಾಸಿಕ ವೇತನ ವ್ಯವಸ್ಥೆಗೆ ಒಳಪಡಿಸಿ ಆದೇಶವನ್ನು ಹೊರಡಿಸಲಾಗಿದೆ. ದಿನಾಂಕ:29.9.94ರ 
ಆದೇಶದಲ್ಲಿನ ಕಂಡಿಕೆ 6 ಮತ್ತು 7ರಲ್ಲಿ ದಿನಗೂಲಿ ಸೇವೆಯಲ್ಲಿ 10 ವರ್ಷಗಳ ಸತತ ಸೇವೆ ಸಲ್ಲಿಸಿದ ದಿನಗೂಲಿ ಅಭಿಯಂತರರನ್ನು ಕ್ರಮಬದ್ಧಗೊಳಿಸಲು 
ಸಹ ಆದೇಶಿಸಲಾಗಿದೆ. ಪದವೀಧರ ಇಂಜಿನಿಯರ್‌ರಿಗೆ ಸಂಬಂಧಿಸಿದಂತೆ ಸರ್ಕಾರದ ವತಿಯಿಂದಲೂ ಹಾಗೂ ಡಿಪ್ಲೋಮಾ ಇಂಜಿನಿಯರ್‌ರಿಗೆ 
ಸಂಬಂಧಿಸಿದಂತೆ ಆಯಾ ಮುಖ್ಯ ಇಂಜಿನಿಯರ್‌ರವರು ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ನಿರ್ದೇಶಿಸಲಾಗಿದೆ. 

ಕ್ರಮ ಸಂಖ್ಯೆ: ()ರಲ್ಲಿ ಓದಲಾದ ಪತ್ರಗಳಲ್ಲಿ ಹತ್ತು ವರ್ಷಗಳ ಸತತ ಸೇವೆ ಸಲ್ಲಿಸಿದ ದಿನಗೂಲಿ ಅಭಿಯಂತರರನ್ನು ಕ್ರಮಬದ್ಧಗೊಳಿಸುವ 
ಸಲುವಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಲೋಕೋಪಯೋಗಿ ಮತ್ತು ನೀರಾವರಿ ಇಲಾಖೆಗಳ ಎಲ್ಲಾ ಮುಖ್ಯ ಇಂಜಿನಿಯರ್‌ಗಳನ್ನು 
ಕೋರಲಾಗಿದೆ. 

ಅದರಂತೆ ಕ್ರಮ ಸಂಖ್ಯೆ: (6) ರಲ್ಲಿ ಓದಲಾದ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್‌, ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಇಲಾಖೆ, 
ಬೆಂಗಳೂರು ಇವರಿಂದ ಸ್ವೀಕೃತವಾದ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಿಆಸು ಇಲಾಖೆಯ ಸಂಖ್ಯೆ: ಡಿ.ಪಿಎಆರ್‌:13:ಎಸ್‌ಎಲ್‌ಸಿ 94 ದಿನಾಂಕ 29.9.94 
ಹಾಗೂ ಲೋಇ 29 ಪಿಡಬ್ಬುಪಿ 2000 ದಿನಾಂಕ:28.4.2003ರ ಆದೇಶದನ್ವಯ ಮಾಸಿಕ ವೇತನದಡಿಯಲ್ಲಿ ಕೆಲಸ ಮಾಡುತ್ತಿರುವ ಪದವೀಧರ 
ಇಂಜಿನಿಯರ್‌ರನ್ನು ಸಕ್ರಮ ಸೇವೆಯಲ್ಲಿ ವಿಲೀನಗೊಳಿಸಲು ನಿರ್ಧರಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸುತ್ತದೆ. 

ಆದೇಶ 

ಪ್ರಸ್ತಾವನೆಯಲ್ಲಿ ವಿವರಿಸಿದ ಕಾರಣಗಳ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆಗಳಲ್ಲಿ ದಿನಾಂಕಃ1.7.84ರ ನಂತರ ಹಾಗೂ 
15.10.92ಕ್ಕೆ ಮುಂಚೆ ದಿನಗೂಲಿ ಆಧಾರದ ಮೇಲೆ ನೇಮಕಗೊಂಡು ಮಾಸಿಕ ವೇತನ ವ್ಯವಸ್ಥೆಯಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಹಾಗೂ ಸರ್ಕಾರದ 
ಆದೇಶ ಸಂಖ್ಯೆ:ಸಿಆಸುಇ:13:ಎಸ್‌ಎಲ್‌ಸಿ:94 ದಿನಾಂಕ:29.9.94ರ ಆದೇಶಗಳಲ್ಲಿ ವಿಧಿಸಿರುವ ಷರತ್ತುಗಳನ್ನು ಪೂರೈಸಿದ ಈ ಕೆಳಕಂಡ ಪದವೀಧರ 
ಇಂಜಿನಿಯರ್‌ರವರನ್ನು ಅವರ ಮುಂದೆ ಸೂಚಿಸಲಾಗಿರುವ ದಿನಾಂಕ ಅಂದರೆ 16.9.2005ರಿಂದ ಸಕ್ರಮ ಸೇವೆಯಲ್ಲಿ ವಿಲೀನಗೊಳಿಸಲಾಗಿದೆ. 
































ಹೆಸರು ದಿನಗೂಲಿಗೆ | ಬಿ.ಇ. ಪಾಸು | 10 ವರ್ಷ ಸೇವೆ ಪೂರೈಸುವ ಕ್ರಮಬದ್ಧ ಕಾರ್ಯನಿರ್ವಹಿಸುತ್ತಿರುವ 
ಶ್ರೀಯುತರು ಸೇರಿದ ಮಾಡಿದ ದಿನಾಂಕ ಗೊಳ್ಳುವ ಸ್ಥಳ 
ದಿನಾಂಕ ದಿನಾಂಕ ದಿನಾಂಕ 
1. ಶ್ರೀ ಶಿವಕುಮಾರ್‌, 20.5.92 ಡಿಸೆಂಬರ್‌ 88 | 16.9.2005 (ದಿನಗೂಲಿ 16.9.05 ಪಂಚಾಯತ್‌ ರಾಜ್‌ 
ತಂದೆ ಮಾಧವರಾವ್‌ ಕೆಲಸಕ್ಕೆ ಗೈರು ಹಾಜರಾದ ಉಪ ವಿಭಾಗ, ಭಾಲ್ಕಿ 
ತಲವಾಡೆ, ಪದವೀಧರ ಅವಧಿಯನ್ನು 
ಇಂಜಿನಿಯರ್‌ ಹೊರತುಪಡಿಸಿದೆ) 





ಸಕ್ರಮ ಸೇವೆಯಲ್ಲಿ ವಿಲೀನಗೊಂಡ ನಂತರ ಮೇಲ್ಕಂಡ ಸಹಾಯಕ ಇಂಜಿನಿಯರ್‌ರನ್ನು ಮುಖ್ಯ ಇಂಜಿನಿಯರ್‌, ಪಂಚಾಯತ್‌ ರಾಜ್‌ 
ಇಂಜಿನಿಯರಿಂಗ್‌ ಇಲಾಖೆ, ಬೆಂಗಳೂರು ಇವರ ವಶಕ್ಕೆ ನೀಡಿ ಮುಂದಿನ ಸ್ಥಳ ನಿಯುಕ್ತಿ ಆದೇಶ ನೀಡಲು ಕ್ರಮ ತೆಗೆದುಕೊಳ್ಳುವಂತೆ ಆದೇಶಿಸಿದೆ. 
ಇವರು ಮುಖ್ಯ ಇಂಜಿನಿಯರ್‌, ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಇಲಾಖೆ, ಬೆಂಗಳೂರು ಇವರಲ್ಲಿ ಕಾರ್ಯವರದಿ ಮಾಡುವುದು. 
ಈ ಆದೇಶವನ್ನು ಸಿಆಸುಇ:13:ಎಸ್‌ಎಲ್‌ಸಿ:94 ದಿನಾಂಕ:29.9.94 ರ ಆದೇಶದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟರಸಪ್ಪ 
ಪಿ.ಆರ್‌. 1088 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ. (ಸೇವೆಗಳು-ಸಿ) 
ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ: ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಸ್ಥಳೀಯ ಯೋಜನಾ ಪ್ರದೇಶದ ಮಹಾ ಯೋಜನೆಗೆ (ಪರಿಷ್ಕತ-1) ಸರ್ಕಾರದ ತಾತ್ಕಾಲಿಕ 
ಅನುಮೋದನೆ ನೀಡುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ:ವನಇ 424 ಟಿಟಿಪಿ,1989ದಿ:18.9.1991. 
2.  ಆಯುಕ್ತರು,ನಗರಾಭಿವೃದ್ದಿ ಪ್ರಾಧಿಕಾರ, ಚಿತ್ರದುರ್ಗ ಇವರ ಪತ್ರ ಸಂಖ್ಯೆ:ಚಿನಪ್ರಾ: ಡಿಇವಿ:24: ಮಯೋಪ-1: 
2006-07 , ದಿನಾಂಕ:25.4.2006. 
3... ನಿರ್ದೇಶಕರು, ನಗರ ಯೋಜನಾ ಇಲಾಖೆ, ಬೆಂಗಳೂರು ಇವರ ಏತ ಕಡತ ಸಂಖ್ಯೆ:ನಯೋ।/ಉನಿ!(ಕೇಂ.ಕಾ)13 
ಮ.ಯೋ. (ತಾ) ಚಿತ್ರದುರ್ಗ/513:2006-07, ದಿನಾಂಕ:15.6.2006. 
ಪ್ರಸ್ತಾವನೆ: 
ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಚಿತ್ರದುರ್ಗ ಸ್ಥಳೀಯ ಯೋಜನಾ ಪ್ರದೇಶದ ಮಹಾ ಯೋಜನೆಗೆ (ವ್ಯಾಪಕಾಭಿವೃದ್ಧಿ 
ಯೋಜನೆ) ಅಂತಿಮ ಅನುಮೋದನೆ ನೀಡಲಾಗಿರುತ್ತದೆ. 
ಮೇಲೆ (2)ರಲ್ಲಿ ಓದಲಾದ ಪತ್ರದಲ್ಲಿ ಆಯುಕ್ತರು, ನಗರಾಭಿವೃದ್ಧಿ ಪ್ರಾಧಿಕಾರ ಚಿತ್ರದುರ್ಗ ಇವರ ಚಿತ್ರದುರ್ಗ ನಗರದ ಸ್ಥಳೀಯ ಯೋಜನಾ 
ದೇಶದ ಮಹಾ ಯೋಜನಾ ಪರಿಷ್ಯತ-1ರ ನಕ್ಷೆ ಹಾಗೂ ವರದಿಯನ್ನು ತಯಾರಿಸಿ ನಗರ ಯೋಜನಾ ನಿರ್ದೇಶಕರ ಮುಖಾಂತರ ಸರ್ಕಾರದ ತಾತ್ಕಾಲಿಕ 
ಅನುಮೋದನೆಗಾಗಿ ಸಲ್ಲಿಸಿರುತ್ತಾರೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ೧೦೭೭ 





2001ರ ಜನಗಣತಿಯಂತೆ ಚಿತ್ರದುರ್ಗ ನಗರದ ಜನಸಂಖ್ಯೆ 1,25,170 ಇದ್ದು, 20 ವರ್ಷಗಳ ಅವಧಿಗೆ ಅಂದರೆ, 2021 ರ ವೇಳೆಗೆ 
ಜನಸಂಖ್ಯೆಯು 2,00,000 ಆಗಬಹುದೆಂದು ಅಂದಾಜಿಸಿ, ಮಹಾ ಯೋಜನೆಯನ್ನು ರೂಪಿಸಲಾಗಿದೆ. ಚಿತ್ರದುರ್ಗ ಸ್ಥಳೀಯ ಯೋಜನಾ ಪ್ರದೇಶದ 
ವ್ಯಾಪ್ತಿಯು ವಿಸ್ತೀರ್ಣ 13123.40 ಹೆಕ್ಟೇರ್‌ ಇದ್ದು ನಗರೀಕರಣ ಎಲ್ಲೆಯು 2683,16 ಹೆಕ್ಟೇರ್‌ ಇರುತ್ತದೆ. ಚಿತ್ರದುರ್ಗ ನಗರದ ಸಾಮಾಜಿಕ ಮತ್ತು 
ಆರ್ಥಿಕ ಸ್ಥಿತಿಗತಿ, ಹವಾಗುಣ, ರಸ್ತೆಗಳ ಹಾಲಿ ಪರಿಚಲನಾ ವ್ಯವಸ್ಥೆಯ ಸಮಸ್ಯೆ, ನಗರದ ಬೆಳವಣಿಗೆಯ ದಿಕ್ಕು ಇತ್ಯಾದಿಗಳನ್ನು ವಿಶ್ಲೇಷಿಸಿ, ಯೋಜನಾ 
ತತ್ವ ಹಾಗೂ ಮಹಾ ಯೋಜನೆ ತಯಾರಿಕೆ ಕುರಿತು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ, 1961, ಪ್ರಕರಣ (1)ರಲ್ಲಿ 
ನಿಗಧಿಪಡಿಸಿರುವ ಅಂಶಗಳನ್ನು ಪರಿಗಣಿಸಿ, ನಗರದ ಮುಂದಿನ ಬೆಳವಣಿಗೆಗೆ! ವಿವಿಧ ಉಪಯೋಗಗಳಿಗೆ ಬೇಕಾಗಬಹುದಾದ ಜಾಗಗಳನ್ನು ಕಾಯ್ದಿರಿಸಿ, 
ನಗರೀಕರಣ ಎಲ್ಲೆಯನ್ನು ನಿಗಧಿಪಡಿಸಿ, ಮಹಾ ಯೋಜನೆಯನ್ನು ತಯಾರಿಸಲಾಗಿದೆ ಎಂದು ತಿಳಿಸುತ್ತಾ, ಕರ್ನಾಟಕ ನಗರ ಮತ್ತು ಗ್ರಾಮಾಂತರ 
ಯೋಜನಾ ಕಾಯ್ದೆ, 1961ರ ಕಲಂ 13(1)ರನ್ವಯ ಮೇಲೆ (3)ರಲ್ಲಿ ಓದಲಾದ ಪತ್ರದಲ್ಲಿ ಸರ್ಕಾರದ ತಾತ್ಕಾಲಿಕ ಅನುಮೋದನೆ ನೀಡುವಂತೆ ನಗರ 
ಯೋಜನಾ ನಿರ್ದೇಶಕರು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ:ನಅಇ 78 ಬೆಂರೂಪ್ರಾ 2006, ಬೆಂಗಳೂರು, ದಿನಾಂಕ:12ನೇ ಜುಲೈ 2006 

ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ನಗರದ ಸ್ಥಳೀಯ ಯೋಜನಾ ಪ್ರದೇಶದ ಮಹಾ ಯೋಜನೆ (ಪರಿಷ್ಕೃತ-1) ಗೆ ಕರ್ನಾಟಕ ನಗರ ಮತ್ತು 
ಗ್ರಾಮಾಂತರ ಯೋಜನಾ ಕಾಯ್ದೆ, 1961ರ ಕಲಂ 13(1)ರನ್ವಯ ಈ ಕೆಳಕಂಡ ನಿಬಂಧನೆಗೊಳಪಟ್ಟು ತಾತ್ಕಾಲಿಕ ಅನುಮೋದನೆ ನೀಡಲಾಗಿದೆ. 

() ವಲಯ ನಿಯಮಾವಳಿಗಳಲ್ಲಿ ಗ್ರೂಪ್‌ ಹೌಸಿಂಗ್‌ಗೆ ಸಂಬಂಧಿಸಿದಂತೆ ವರದಿಯ ಟಿಪ್ಪಣಿ ಸಂಖ್ಯೆ. 5 (ಪುಟ ಸಂಖ್ಯೆ. 110ಕ್ಕೆ 
ಕೆಳಕಂಡಂತೆ ತಿದ್ದುಪಡಿ ಮಾಡಿಕೊಳ್ಳುವುದು. 

"5. C.A. sites reserved in the development plan shall be developed by the owner and finally 
handed over to the Residents Association of the project for maintenance" 

ಚಿತ್ರದುರ್ಗ ನಗರದ ಮಹಾ ಯೋಜನೆ (ಪರಿಷ್ಯೃತ-1) ಗೆ ತಾತ್ಕಾಲಿಕ ಅನುಮೋದನೆ ನೀಡಿದ ಗುರುತಾಗಿ ವರದಿ ಮತ್ತು ನಕ್ಷೆಗಳ ಮೇಲೆ 
ಸರ್ಕಾರದ ಮುದ್ರೆಯನ್ನು ಹಾಕಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ವೈ. ಸಾಗರ 
ಪಿ.ಆರ್‌. 1089 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 
ಒಳಾಡಳಿತ ಸಚಿವಾಲಯ 
ವಿಷಯ: ಶ್ರೀ ಶಂಕರ್‌ಸಿಂಗ್‌, ಪಿಸಿ-608, 9ನೇ ಪಡೆ, ಕೆಎಸ್‌ಆರ್‌ಪಿ., ಬೆಂಗಳೂರು ರವರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಬಗ್ಗೆ. 
ಓದಲಾಗಿದೆ: 1. ಶಿಸ್ತು ಪ್ರಾಧಿಕಾರಿ ಹಾಗೂ ಕಮಾಂಡೆಂಟ್‌, 9ನೇ ಪಡೆ, ಕೆಎಸ್‌ಆರ್‌ಪಿ., ಬೆಂಗಳೂರು ಇವರ ಆದೇಶ ಸಂಖ್ಯೆಇವಿ! 
16/2002-03 , ದಿನಾಂಕ:14.9.2004. 
2... ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಕೆಎಸ್‌ಆರ್‌ಪಿ., ಬೆಂಗಳೂರು 
ಇವರ ಆದೇಶ ಸಂಖ್ಯೆ ಅಪೀಲು/22/2004-05, ದಿನಾಂಕ:16.4.2005. 
... ಅರ್ಜಿದಾರರ ಪರಿಷ್ಕರಣ ಮೇಲ್ಲನವಿ ಅರ್ಜಿ ದಿನಾಂಕ:5.7.2005. 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆಅಪೀಲು!21942005, 
ದಿನಾಂಕ:24.10.2005. 
5. ಕರ್ನಾಟಕ ಲೋಕ ಸೇವಾ ಆಯೋಗದ ಪತ್ರ ಸಂಖ್ಯೆಖಿಎಸ್‌ಸ/41/CNS 2006, ದಿನಾಂಕ:14.6.2006. 
ಪ್ರಸ್ತಾವನೆ: 

ಶ್ರೀ ಶಂಕರ್‌ಸಿಂಗ್‌, ಪಿಸಿ-608, 9ನೇ ಪಡೆ, ಕೆಎಸ್‌ಆರ್‌ಪಿ., ಬೆಂಗಳೂರು ಇವರ ವಿರುದ್ಧ (ಇನ್ನು ಮುಂದೆ ಅರ್ಜಿದಾರರೆಂದು 
ಕರೆಯಲ್ಪಡುವ) ಈ ಕೆಳಕಂಡ ಆರೋಪಕ್ಕಾಗಿ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಿಯಮಗಳು) ನಿಯಮಾವಳಿ 1965ರ ನಿಯಮ 6ರಡಿ ಇಲಾಖಾ 
ವಿಚಾರಣೆ ನಡೆಸಲಾಗಿದೆ. 

ದೋಷರೋಪಣೆ: 

“ಪೇದೆ ಸಂಖ್ಯೆ:608, ಶಂಕರ್‌ಸಿಂಗ್‌, "ಡಿ' ದಳ, 9ನೇ ಪಡೆ, ಕೆಎಸ್‌ಆರ್‌ಪಿ., ಬೆಂಗಳೂರು ಆದ ನೀವು ಬೇರೆ ಹುಡುಗಿಯನ್ನು 
ಇಟ್ಟುಕೊಂಡಿದ್ದು, ನಿಮ್ಮ ಹೆಂಡತಿ ಶ್ರೀಮತಿ ರಜನಿಬಾಯಿಗೆ ನೀವು ಹಾಗೂ ನಿಮ್ಮ ತಾಯಿ ಶ್ರೀಮತಿ ರತ್ನಾಬಾಯಿ ಹಾಗೂ ನಿಮ್ಮ ಸಹೋದರರಾದ ಶ್ರೀ 
ಧರ್ಮಸಿಂಗ್‌, ಶ್ರೀ ಹನುಮಾನ್‌ ಸಿಂಗ್‌ ಮತ್ತು ಶಾರಾದಾಬಾಯಿ ಎಂಬುವವರು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಿಂಸೆಯನ್ನು 
ನೀಡುತ್ತಿದ್ದುದರಿಂದ, ನಿಮ್ಮ ಪತ್ನಿಯು ಜೀವನದಲ್ಲಿ ಜಿಗುಪ್ಸೆಗೊಂಡು, ಬಾಪೂಜಿ ಸರ್ಕಲ್‌, ಕಾಡುಗೋಡಿ ಟೌನ್‌, ಸುಬ್ಬುಸಿಂಗ್‌ ಎಂಬುವವರ 
ಮನೆಯಲ್ಲಿ, ಬೆಡ್‌ರೂಮಿನ ಮೇಲ್ಭಾವಣಿಯ ಕಬ್ಬಿಣದ ಪೈಪ್‌ಗೆ ಮತ್ತು ತನ್ನ ಕುತ್ತಿಗೆಗೆ ಸೀರೆಯನ್ನು ಕಟ್ಟಿಕೊಂಡು, ದಿನಾಂಕ:26.11.2002ರಂದು 
ಸಾಯಂಕಾಲ 19-30 ಗಂಟೆ ಸಮಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ. ಈ ಪ್ರಯುಕ್ತ ಕಾಡುಗೋಡಿ ಪೊಲೀಸ್‌ ಠಾಣೆಯಲ್ಲಿ ನಿಮ್ಮ ವಿರುದ್ಧ 
ಅಪರಾಧ ಮೊಕದ್ದಮೆ ಸಂಖ್ಯೆ:171/2002ರಲ್ಲಿ ಭಾರತೀಯ ದಂಡ ಸಂಹಿತೆ ಕಲಂ 498 (ಎ) ಮತ್ತು 306 ರನ್ವಯ ಪ್ರಕರಣಗಳು ದಾಖಲಾಗಿದ್ದು, ನೀವು 
ತೀವ್ರ ಸ್ವರೂಪದ ದುರ್ನಡತೆಯನ್ನು ಪ್ರದರ್ಶಿಸಿರುವಿರಿ,'' 


೧೦೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ಭಾಗ - ೧ 





ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರಿ ಹಾಗೂ ಕಮಾಂಡೆಂಟ್‌, 9ನೇ ಪಡೆ, ಕೆಎಸ್‌ಆರ್‌ಪಿ., 
ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ:(1)ರಲ್ಲಿ ಓದಲಾದ ದಿನಾಂಕ:14.9.2004ರ ಆದೇಶದಲ್ಲಿ ಅರ್ಜಿದಾರರ ವೇತನವನ್ನು ಪಿಸಿ ಹುದ್ದೆಯ ಕನಿಷ್ಟ 
ವೇತನಕ್ಕೆ ತಿಳಿಸಿ, ನಂತರದ ವಾರ್ಷಿಕ ವೇತನ ಬಡ್ತಿಗಳನ್ನು ಹೊಸದಾಗಿ ಗಳಿಸಲು ಹಾಗೂ ಗೈರುಹಾಜರಿ ಮತ್ತು ಕಾರಾಗೃಹದಲ್ಲಿ ಕಳೆದ ಅವಧಿಯನ್ನು 
ಸಂಬಳ ರಹಿತ ರಜೆ ಎಂದೂ ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೆ ಪರಿಗಣಿಸಿ ಶಿಕ್ಷೆ ವಿದಿಸಿರುತ್ತಾರೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ 
ಜನರಲ್‌ ಆಫ್‌ ಪೊಲೀಸ್‌, ಕೆಎಸ್‌ಆರ್‌ಪಿ., ಬೆಂಗಳೂರು ಇವರು ಮೇಲ್ವನವಿಯಲ್ಲಿ ಪರಿಗಣಿಸಬಹುದಾದಂತಹ ಯಾವುದೇ ಅಂಶಗಳಿಲ್ಲವೆಂದು 
ಅರ್ಜಿದಾರರ ಮೇಲ್ಮನವಿಯನ್ನು ಮೇಲೆ ಕ್ರಮ ಸಂಖ್ಯೆ:(2)ರಲ್ಲಿ ಓದಲಾದ ದಿನಾಂಕ:16.4.2005ರ ಆದೇಶದಲ್ಲಿ ಮೇಲ್ನನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ, ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ನ್ಯಾಯಾಲಯವು ಆಪಾದಿತ ನೌಕರರು ಅವರ ಪತ್ನಿಗೆ 
ಹಿಂಸೆ ನೀಡಿದ್ದರಿಂದ ಅವರ ಪತ್ನಿಯು ಆತ್ಮಹತ್ಯೆ ಮಾಡಿಕೊಂಡರೆಂಬ ಆರೋಪದಿಂದ ಮಾತ್ರ ಮುಕ್ತಗೊಳಿಸಿದ್ದು, ಆಪಾದಿತರು ಬೇರೆ ಸಂಬಂಧ 
ಹೊಂದಿದ್ದರೆಂಬ ಆರೋಪದಿಂದ ಅಲ್ಲ. ಈ ಆರೋಪವು ಇಲಾಖಾ ವಿಚಾರಣೆಯಲ್ಲಿ ಸಾಬೀತಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಶಿಸ್ತು ಪ್ರಾಧಿಕಾರಿ 
ವಿಧಿಸಿರುವ ದಂಡನಾದೇಶವು ಸೂಕ್ತವಾಗಿದ್ದರೂ, ಕೆಸಿಎಸ್‌ಆರ್‌ನ ನಿಯಮ 59 ರಲ್ಲಿನ ಉಪಬಂಧಗಳಿಗನುಸಾರ ಇಲ್ಲವಾದ್ದರಿಂದ ಶಿಸ್ತು ಪ್ರಾಧಿಕಾರಿಯ 
ಆದೇಶವನ್ನು ಕೆಳಕಂಡಂತೆ ಮಾರ್ಪಡಿಸಲು ಸರ್ಕಾರ ಉದ್ದೇಶಿಸಿ, ಕರ್ನಾಟಕ ಲೋಕ ಸೇವಾ ಆಯೋಗದ ಸಹಮತಿ ಕೋರಲಾಗಿತ್ತು. 

1. ಅರ್ಜಿದಾರರ ವೇತನವನ್ನು ಹುದ್ದೆಯ ಕನಿಷ್ಟ ವೇತನ ಮಟ್ಟಕ್ಕೆ 10(ಹತ್ತುು ವರ್ಷಗಳ ಅವಧಿಗೆ ಇಳಿಸಿ, ಈ ಅವಧಿಯಲ್ಲಿ ಅವರು 
ಯಾವುದೇ ವಾರ್ಷಿಕ ವೇತನ ಬಡ್ತಿ ಗಳಿಸಲು ಅರ್ಹರಲ್ಲವೆಂದೂ, ದಂಡನಾ ಅವಧಿಯ ನಂತರ ದಂಡನೆಯು ಚಾಲ್ತಿಗೆ ಬರುವ ಮುನ್ನಾ ದಿನಾಂಕದಂದು 
ಪಡೆಯುತ್ತಿದ್ದ ವೇತನಕ್ಕೆ ಮರು ನಿಗದಿಪಡಿಸಿ, ಅಲ್ಲಿಂದ ವಾರ್ಷಿಕ ವೇತನ ಬಡ್ತಿ ಗಳಿಸತಕ್ಕದ್ದು. 

2. ಉಳಿದೆಲ್ಲಾ ಷರತ್ತುಗಳು ಶಿಸ್ತು ಪ್ರಾಧಿಕಾರಿಯ ಆದೇಶದಲ್ಲಿದ್ದಂತೆಯೇ ಮುಂದುವರಿಯುವುದು. 

ಕರ್ನಾಟಕ ಲೋಕ ಸೇವಾ ಆಯೋಗವು ದಿನಾಂಕ: 14.6.2006ರ ಪತ್ರದಲ್ಲಿ ಸರ್ಕಾರದ ಪ್ರಸ್ತಾವನೆಗೆ ತನ್ನ ಸಹಮತಿ ನೀಡಿದೆ. ಅದರಂತೆ 
ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ:ಒಇ 216 ಪೊಸಿಅ 2005, ಬೆಂಗಳೂರು, ದಿನಾಂಕ: 14ನೇ ಜುಲೈ 2006 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ದಿನಾಂಕ:14.9.2004ರ ಶಿಸ್ತು ಪ್ರಾಧಿಕಾರಿ ಹಾಗೂ ಕಮಾಂಡೆಂಟ್‌ 9ನೇ ಪಡೆ, 
ಕೆಎಸ್‌ಆರ್‌ಪಿ., ಬೆಂಗಳೂರು ಇವರ ದಂಡನಾ ಆದೇಶವನ್ನು ಭಾಗಶಃ ಮಾರ್ಪಡಿಸಿ ಶ್ರೀ ಶಂಕರ್‌ಸಿಂಗ್‌, ಪಿಸಿ-608 9ನೇ ಪಡೆ, ಕೆಎಸ್‌ಆರ್‌ಪಿ., 
ಬೆಂಗಳೂರು ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ದಿನಾಂಕ:5.7.2005ರ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಪುರಸ್ಕರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

1. ಅರ್ಜಿದಾರರ ವೇತನವನ್ನು ಪಿಸಿ ಹುದ್ದೆಯ ಕನಿಷ್ಟ ವೇತನ ಮಟ್ಟಕ್ಕೆ ಹತ್ತು (10) ವರ್ಷಗಳ ಅವದಿಗೆ ಇಳಿಸಿ, ಈ ಅವಧಿಯಲ್ಲಿ ಅವರು 
ಯಾವುದೇ ವಾರ್ಷಿಕ ವೇತನ ಬಡ್ತಿ ಗಳಿಸದಿರಲು, ಹಾಗೂ ದಂಡನಾ ಅವಧಿ ಮುಗಿದ ನಂತರ ದಂಡನೆಯು ಚಾಲ್ತಿಗೆ ಬರುವ ಮುನ್ನಾ ದಿನಾಂಕದಂದು 
ಪಡೆಯುತ್ತಿದ್ದ ವೇತನವನ್ನು ವೇತನಕ್ಕೆ ಮರುನಿಗದಿಪಡಿಸಿ, ಅಲ್ಲಿಂದ ವಾರ್ಷಿಕ ವೇತನ ಬಡ್ತಿಗಳಿಸತಕ್ಕದ್ದು. 

2. ಉಳಿದೆಲ್ಲಾ ಅಂಶಗಳು/ಷರತ್ತುಗಳು ಶಿಸ್ತು ಪ್ರಾಧಿಕಾರಿಯ ಆದೇಶದಲ್ಲಿದ್ದಂತೆಯೇ ಮುಂದುವರಿಯುತ್ತದೆ. 

ಈ ಆದೇಶವನ್ನು ಕರ್ನಾಟಕ ಲೋಕ ಸೇವಾ ಆಯೋಗದ ದಿನಾಂಕ:14.6.2006ರ ಪತ್ರದಲ್ಲಿನ ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 1100 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ. (ಪೊಲೀಸ್‌ ಸೇವೆಗಳು) 
ವಿಷಯ: ಶ್ರೀ ರುದ್ರಸ್ವಾಮಿ, ಪಿಎಸ್‌ಐ, ಮದ್ದೂರು ಪೊಲೀಸ್‌ ಠಾಣೆ, ಮಂಡ್ಯ ಜಿಲ್ಲೆ, ರವರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಬಗ್ಗೆ. 
ಓದಲಾಗಿದೆ: 1. ಶಿಸ್ತು ಪ್ರಾಧಿಕಾರಿ ಹಾಗೂ ಪೊಲೀಸ್‌ ಅಧೀಕ್ಷಕರು, ಮಂಡ್ಯ ಜಿಲ್ಲೆ, ಇವರ ಆದೇಶ ಸಂಖ್ಯೆ: ಸಿಬ್ಬಂದಿ! 2) ಪಿಆರ್‌- 
25 | 2004-05, ಓಬಿ ಸಂಖ್ಯೆ:423/2004-05 , ದಿನಾಂಕ:28.2.2005. 
2... ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ದಕ್ಷಿಣ ವಲಯ, ಮೈಸೂರು, ಇವರ 
ಆದೇಶ ಸಂಖ್ಯೆ ಅಪೀಲು/12/2005-06, ದಿನಾಂಕ:23.9.2005. 
ಅರ್ಜಿದಾರರ ಪರಿಷ್ಕರಣ ಮೇಲನ್ಮವಿ ಅರ್ಜಿ ದಿನಾಂಕ:21.11.2005. 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆಅಪೀಲು/2/147/2005, 
ದಿನಾಂಕ:18.3.3006. 
ಪ್ರಸ್ತಾವನೆ: 

ಶ್ರೀ ರುದ್ರಸ್ವಾಮಿ, ಪಿಎಸ್‌ಐ ಮದ್ದೂರು ಪೊಲೀಸ್‌ ಠಾಣೆ, ಮಂಡ್ಯ ಜಿಲ್ಲೆ ಇವರ ವಿರುದ್ಧ (ಇನ್ನು ಮುಂದೆ ಅರ್ಜಿದಾರರೆಂದು 
ಕರೆಯಲ್ಪಡುವ) ಈ ಕೆಳಕಂಡ ಆರೋಪಕ್ಕಾಗಿ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಿಯಮಗಳು) ನಿಯಮಾವಳಿ 1965ರ ನಿಯಮ 7ರಡಿ 
ದೋಷರೋಪಣಾ ಪತ್ರ ಹೊರಡಿಸಲಾಗಿದೆ. 

ದೋಷರೋಪಣೆ: 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ೧೦೭೯ 





“ನೀವು ಮದ್ದೂರು ಪೊಲೀಸ್‌ ಠಾಣೆಯಲ್ಲಿ (ಅಪರಾಧ ವಿಭಾಗದಲ್ಲಿ) ಕರ್ತವ್ಯ ನಿರ್ವಹಿಸುತ್ತಿದ್ದು, ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್‌ 
ಠಾಣಾ ಮೊ.ಸಂ. 241:03 ಕಲಂ. 341-392 ಐಪಿಸಿ ಕೇಸಿನ ಕೃತ್ಯೆ ನಡೆದ ಸ್ಥಳದ ಆಧಾರದ ಮೇರೆಗೆ ಪ್ರಕರಣ ಕಡತವನ್ನು ಸಿಪಿಸಿ-1497 ರವರಿಂದ 
ದಿನಾಂಕ:5.1.2004ರಂದು ನೀವು ಪಡೆದುಕೊಂಡು ಮದ್ದೂರು ಠಾಣೆ ಮೊ.ಸಂ. 02-04 ಕಲಂ. 314-392 ಐಪಿಸಿ ಪ್ರಕರಣವನ್ನು ನೋಂದಾಯಿಸಿ 
ಪ್ರಕರಣದ ಕಡತ ಪಡೆದುಕೊಂಡಿದ್ದಕ್ಕೆ ಸ್ವೀಕೃತಿ ನೀಡಿ ಅದೇ ದಿವಸ ನೀವು ಸಂಜೆ 8-00 ಗಂಟೆಗೆ ಚನ್ನಪಟ್ಟಣ ಸಿಪಿಐ ಗ್ರಾಮಾಂತರ ಕಛೇರಿಗೆ ಹೋಗಿ 
ಬರಹಗಾರರಿಂದ ಸ್ವೀಕೃತಿ ನೀಡಿದ ಪ್ರತಿಯನ್ನು ದುರುದ್ದೇಶದಿಂದ ಪಡೆದುಕೊಂಡು ಪೆನ್ನಿನಿಂದ ತಿದ್ದಿರುವುದರ ಮೂಲಕ ಅತೀವ ಅಶಿಸ್ತು ಮತ್ತು 
ದುರ್ನಡತೆ ಪ್ರದರ್ಶಿಸಿರುತ್ತೀರಿ.” 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರಿ ಹಾಗೂ ಪೊಲೀಸ್‌ ಅಧೀಕ್ಷಕರು, 
ಮಂಡ್ಯ ಜಿಲ್ಲೆ, ಇವರು ಮೇಲೆ ಕ್ರಮ ಸಂಖ್ಯೆ: (1)ರಲ್ಲಿ ಓದಲಾದ ದಿನಾಂಕ28.2.2005 ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ ವಾರ್ಷಿಕ ವೇತನ 
ಬಡ್ತಿಯನ್ನು 6 ತಿಂಗಳ ಕಾಲ ವೇತನ ಬಡ್ತಿಗೆ ಯಾವುದೇ ಪರಿಣಾಮ ಬೀರದಂತೆ ಮುಂದೂಡಿದ ಶಿಕ್ಷೆ ವಿಧಿಸಿರುತ್ತಾರೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಲನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಇನ್ಸ್‌ಪೆಕ್ಟರ್‌ ಜನರಲ್‌ 
ಆಫ್‌ ಪೊಲೀಸ್‌, ದಕ್ಷಿಣ ವಲಯ, ಮೈಸೂರು, ಇವರು ಮೇಲನವಿಯಲ್ಲಿ ಪರಿಗಣಿಸಬಹುದಾದಂತಹ ಯಾವುದೇ ಅಂಶಗಳಿಲ್ಲವೆಂದು ಅರ್ಜಿದಾರರ 
ಮೇಲ್ಮನವಿಯನ್ನು ಮೇಲೆ ಕ್ರಮ ಸಂಖ್ಯೆ:(2)ರಲ್ಲಿ ಓದಲಾದ ದಿನಾಂಕ:23.9.2005ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡು ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದೋಷಾರೋಪಣಾ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಈ ಪ್ರಕರಣವು ಸುಲಿಗೆಗೆ ಸಂಬಂಧಿಸಿದ್ದಾಗಿದ್ದು, ಇದು 
ಗಂಭೀರ ಸ್ವರೂಪದ್ದಾಗಿದ್ದು, ಯಾವುದೇ ಪೊಲೀಸ್‌ ಅಧಿಕಾರಿಯು ಇಂತಹ ಪ್ರಕರಣಗಳಲ್ಲಿ ತಕ್ಷಣ ಗಮನ ಹರಿಸಬೇಕಾದ ಅವಶ್ಯಕತೆ ಇರುತ್ತದೆ. 
ಅರ್ಜಿದಾರರು ತಮ್ಮ ಕರ್ತವ್ಯದಲ್ಲಿ ವಿಳಂಬ ಮಾಡಿರುವುದು, ದುರ್ನಡತೆ ಎಸಗಿರುವುದು ದಾಖಲಾತಿಗಳಿಂದ ಕಂಡುಬರುತ್ತಿದೆ. ಅರ್ಜಿದಾರರು ಶಿಸ್ತಿನ 
ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅತೀವ ನಿರ್ಲಕ್ಷ್ಯತೆ, ದುರ್ನಡತೆ ಹಾಗೂ ಬೇಜವಾಬ್ದಾರಿತನ ಪ್ರದಶಿಸಿದ್ದು, ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ 
ಲಘು ದಂಡನಾ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವೆಂದು ಪರಿಗಣಿಸುತ್ತಾ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಇ 178 ಪೊಸೊಅ 2006, ಬೆಂಗಳೂರು, ದಿನಾಂಕ: 12ನೇ ಜುಲೈ 2006 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರಡಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ರುದ್ರಸ್ವಾಮಿ, ಪಿಎಸ್‌ಐ ಮದ್ದೂರು ಪೊಲೀಸ್‌ ಠಾಣೆ, (ಅಪರಾಧ) ಮಂಡ್ಯ ಜಿಲ್ಲೆ ಇವರು ಸರ್ಕಾರಕ್ಕೆ 
ಸಲ್ಲಿಸಿದ್ದ ದಿನಾಂಕ:21.11.2005ರ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 1101 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ. (ಪೊಲೀಸ್‌ ಸೇವೆಗಳು) 
ಲೋಕೋಪಯೋಗಿ ಸಚಿವಾಲಯ 
ವಿಷಯ: ಯಳಂದೂರು ತಾಲ್ಲೂಕ್‌ ಮಲ್ಲಹಳ್ಳಿ-ಕೆಸ್ತೂರು-ಕಿನಹಳ್ಳಿ ಅಗರ ರಸ್ತೆ ಸೇರುವ 1.60 ಕಿಮೀ ರವರೆಗೆ ಗ್ರಾಮೀಣ ರಸ್ತೆಯನ್ನು 
ಜಿಲ್ಲಾ ಮುಖ್ಯ ರಸ್ತೆಯನ್ನಾಗಿ ಮೇಲ್ದರ್ಜೆಗೇರಿಸುವ ಬಗ್ಗೆ. 
ಓದಲಾಗಿದೆ: 1. ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ದಕ್ಷಿಣ) ಬೆಂಗಳೂರು, ಇವರ ಪತ್ರ ಸಂಖ್ಯೆ: ಮುಇಂ: ಸಂಕದ: 
ರಶಾ: ಸಇಂ: ಚಾ.ನಗರ: ಮೇಲ್ದರ್ಜೆ 2006-07 ದಿನಾಂಕ 9.5.2006. 
ಪ್ರಸ್ತಾವನೆ: 

ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ದಕ್ಷಿಣ) ಬೆಂಗಳೂರುರವರು ಯಳಂದೂರು ತಾಲ್ಲೂಕ್‌ 
ಮಲ್ಲಹಳ್ಳಿ-ಕೆಸ್ತೂರು-ಕಿನಹಳ್ಳಿ ಅಗರ ರಸ್ತೆ ಸೇರುವ 1.60 ಕಿಮಿ ಗ್ರಾಮೀಣ ರಸ್ತೆಯನ್ನು ಜಿಲ್ಲಾ ಮುಖ್ಯ ರಸ್ತೆಯನ್ನಾಗಿ ಮೇಲ್ಲರ್ಜೆಗೇರಿಸುವಂತೆ 
ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಸರ್ಕಾರಿ ಆದೇಶ ಸಂಖ್ಯೆ: ಲೋಇ 107 ಸಿಆರ್‌ಎಂ 2006, ಬೆಂಗಳೂರು, ದಿನಾಂಕ: 24ನೇ ಜುಲೈ 2006 

ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡ (ದಕ್ಷಿಣ) ಬೆಂಗಳೂರು, ಇವರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ, 
ಯಳಂದೂರು ತಾಲ್ಲೂಕ್‌ ಮಲ್ಲಹಳ್ಳಿ-ಕೆಸ್ತೂರು-ಕಿನಹಳ್ಳಿ ಅಗರ ರಸ್ತೆ ಸೇರುವ 1.60 ಕಿಮೀ ಗ್ರಾಮೀಣ ರಸ್ತೆಯನ್ನು, ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರಕ್ಕೆ 
ಮೀಸಲಿರಿಸಿದ 50.00 ಕಿಮೀ. ರಸ್ತೆಯ ಪರಿಮಿತಿಯಲ್ಲಿ ಸೇರಿರುವ ಷರತ್ತಿಗೊಳಪಟ್ಟು 1.60 ಕಿಮೀ. ಗ್ರಾಮೀಣ ರಸ್ತೆಯನ್ನು ಜಿಲ್ಲಾ ಮುಖ್ಯ ರಸ್ತೆಯನ್ನಾಗಿ 
ಮೇಲ್ದರ್ಜೆಗೇರಿಸಿ ಲೋಕೋಪಯೋಗಿ ಇಲಾಖೆಯ ವ್ಯಾಪ್ತಿಗೆ ತೆಗೆದುಕೊಳ್ಳಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1124 ಎಸ್‌.ಜಿ. ನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಸಂಪರ್ಕ) 


೧೦೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೧೦, ೨೦೦೬ ಭಾಗ - ೧ 





ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ವಿಷಯ: ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ ಮಂಜೂರಾದ ಸಮುದಾಯ ಭವನದ ಕಟ್ಟಡ 
ಕಾಮಗಾರಿಯಲ್ಲಿನ ಹಣದ ದುರುಪಯೋಗಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಇಲಾಖಾ ವಿಚಾರಣೆ - ದಂಡನೆ ವಿಧಿಸಿ 
ಬಗ್ಗೆ ಆದೇಶ. 
ಓದಲಾಗಿದೆ: 1. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, ಗುಲ್ಬರ್ಗಾ ಇವರ ಪತ್ರ ಸಂಖ್ಯೆ: ಜಿಪಂಗು:ಅಭಿ: 
ಹೈ.ಕ.ಮಂ:2001-02, ದಿ:9.9.02. 
2. ಸರ್ಕಾರದ ಕಾರಣ ಕೇಳುವ ನೋಟೀಸ್‌ ಸಂಖ್ಯೆ: ಗ್ರಾಅಪ 4 ಇಎನ್‌ಕ್ಕೂ 02, ದಿ: 28.11.02. 
ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, ಗುಲ್ಬರ್ಗಾ ಇವರ ಪತ್ರ ಸಂಖ್ಯೆ: ಜಿಪಂಗು:ಅಭಿ: 
ಹೈ.ಕ.ಮಂ:2001-02, ದಿ:3.1.03. 
4. ಸರ್ಕಾರದ ಆದೇಶ ಸಂಖ್ಯೆ: ಗ್ರಾಅಪ 4 ಇಎನ್‌ಕ್ಕೂ 02, ದಿ. 18.2.03. 
ವಿಚಾರಣಾಧಿಕಾರಿಯವರ ವರದಿ ಸಂಖ್ಯೆ. ಜಿಪಂಗು:ಅಭಿ:ಹೈ.ಕ.ಮಂ:ಹ.ಬಿ:01-02, ದಿ.31.10.03. 
ಸರ್ಕಾರದ 2ನೇ ಕಾರಣ ಕೇಳುವ ನೋಟೀಸ್‌ ಸಂಖ್ಯೆ. ಗ್ರಾಅಪ 4 ಇಎನ್‌ಕ್ಕೂ 02, ದಿ. 1.12.03. 
ಪ್ರಸ್ತಾವನೆ: 
ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, ಗುಲ್ಬರ್ಗಾ ಇವರು ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಪತ್ರದಲ್ಲಿ 
ಅಫಜಲಪೂರ ತಾಲ್ಲೂಕು, ಉಪ್ಪರವಾಡಿ ಗ್ರಾಮಕ್ಕೆ ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ ಮಂಜೂರಾದ ಸಮುದಾಯ ಭವನ 
ಕಟ್ಟಡದ ಕಾಮಗಾರಿಯಲ್ಲಿ ನಡೆದಿರುವ ರೂ. 94,665-00 ಗಳ ಅವ್ಯವಹಾರಕ್ಕೆ ಕಾರಣರಾದ ಶ್ರೀ ಬಸವರಾಜ ಸಲಗರ, ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್‌, ಶ್ರೀ ಶರಣಬಸಪ್ಪ, ಸಹಾಯಕ ಇಂಜಿನಿಯರ್‌, ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಉಪ ವಿಭಾಗ, ಅಫಜಲಪೂರ ಇವರುಗಳ 
ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಕರಡು ದೋಷಾರೋಪಣೆ ಪಟ್ಟಿಯೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದರು. 
ಸರ್ಕಾರವು ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಶ್ರೀ ಬಸವರಾಜ ಸಲಗರ, ಹಿಂದಿನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, ಪಂಚಾಯತ್‌ 
ರಾಜ್‌ ಇಂಜಿನಿಯರಿಂಗ್‌ ಉಪ ವಿಭಾಗ, ಅಫಜಲಪುರ ಮತ್ತು ಶ್ರೀ ಶರಣಬಸಪ್ಪ, ಸಹಾಯಕ ಇಂಜಿನಿಯರ್‌, ಪಂಚಾಯತ್‌ ರಾಜ್‌ 
ಇಂಜಿನಿಯರಿಂಗ್‌ ಉಪ ವಿಭಾಗ, ಅಫಜಲಪೂರ ಇವರ ಮೇಲೆ ಕರ್ನಾಟಕ ನಾಗರೀಕ ಸೇವಾ (ವ.ನಿ.ಮೇ.) ನಿಯಮಾವಳಿಗಳ 1957ರ 
ನಿಯಮ-11ರ ರೀತ್ಕಾ ಜಂಟಿ ಇಲಾಖಾ ವಿಚಾರಣೆ ಹೂಡಲು ಮೇಲೆ ಓದಲಾದ ಕ್ರಮ ಸಂಖ್ಯೆ (20ರ ದಿ.28.11.2002ರ ಕಾರಣ ಕೇಳುವ 
ನೋಟೀಸಿನೊಂದಿಗೆ ಆರೋಪ ಪಟ್ಟಿ ಜಾರಿ ಮಾಡಲಾಗಿತ್ತು. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, ಗುಲ್ಬರ್ಗಾ ಇವರ ಮೇಲೆ 
ಓದಲಾದ ಕ್ರಮ ಸಂಖ್ಯೆ (3ರ ಪತ್ರದಲ್ಲಿ ಸರ್ಕಾರದ ಕಾರಣ ಕೇಳುವ ನೋಟೀಸಿಗೆ ಆಪಾದಿತರು ಸಲ್ಲಿಸಿರುವ ಲಿಖಿತ ಹೇಳಿಕೆಗಳನ್ನು ಲಗತ್ತಿಸಿ 
ಕಳುಹಿಸಿದ್ದು ಅವುಗಳನ್ನು ಪರಿಶೀಲಿಸಲಾಗಿ ಸಮರ್ಪಕವಾಗಿಲ್ಲವೆಂದು ಕಂಡು ಬಂದಿರುವುದರಿಂದ ಮತ್ತು ಆಪಾದಿತ ಅಧಿಕಾರಿಗಳು 
ದುರ್ನಡತೆಯನ್ನೆಸಗಿದ್ದಾರೆಂದು ದಾಖಲೆಗಳಿಂದ ಮೇಲ್ನೋಟಕ್ಕೆ ಕಂಡು ಬಂದಿದ್ದರಿಂದ, ಆಪಾದಿತರ ಮೇಲಿನ ಆಪಾದನೆಗಳ ಬಗ್ಗೆ ಸತ್ಯಾಂಶವನ್ನರಿಯಲು 
ಮೇಲೆ ಓದಲಾದ ಕ್ರಮ ಸಂಖ್ಯೆ (4)ರ ಸರ್ಕಾರಿ ಆದೇಶ ದಿ:18.2.03ರಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, ಗುಲ್ಬರ್ಗಾ 
ಇವರನ್ನು ವಿಚಾರಣಾಧಿಕಾರಿಯನ್ನಾಗಿಯೂ ಮತ್ತು ಉಪ ಕಾರ್ಯದರ್ಶಿ, ಜಿಲ್ಲಾ ಪಂಚಾಯತ್‌, ಇವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. 
ವಿಚಾರಣಾಧಿಕಾರಿಯವರು ಮೇಲೆ ಓದಲಾದ ಕ್ರಮ ಸಂಖ್ಯೆ (5ರ ದಿ. 31.10.03ರಲ್ಲಿ ವಿಚಾರಣಾ ವರದಿ ಸಲ್ಲಿಸಿರುತ್ತಾರೆ. ಅದರಲ್ಲಿ ಶ್ರೀ 
ಬಸವರಾಜ ಸಲಗರ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, ಹಾಗೂ ಶ್ರೀ ಶರಣಬಸಪ್ಪ, ಸಹಾಯಕ ಇಂಜಿನಿಯರ್‌ ಇವರುಗಳು ಸಾರ್ವಜನಿಕರ 
ವಂತಿಗೆಯಿಂದ ಕಟ್ಟಿದ ಮಹಾರಾಜ ಮಂದಿರದ ಅಳತೆಗಳನ್ನು ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಯೋಜನೆಯಡಿಯಲ್ಲಿ 
ಮಂಜೂರಾದ ಸಮುದಾಯ ಭವನದ ಅಳತೆಗಳೆಂದು ನಮೂದಿಸಿರುತ್ತಾರೆ. ಸದರಿಯವರ ಮೇಲೆ ಇಲಾಖಾ ವಿಚಾರಣೆ ಪ್ರಾರಂಭಿಸಿರುವುದರಿಂದ 
ಸಾರ್ವಜನಿಕರ ವಂತಿಗೆ ಹಣವನ್ನು ಸಂಗ್ರಹಿಸಿ ಸಮುದಾಯ ಭವನ ಕಟ್ಟಿರುವುದು ನಿಜವಿರುತ್ತದೆ ಎಂದು ವರದಿ ಮಾಡಿರುತ್ತಾರೆ. ಸದರಿ ಇಲಾಖಾ 
ವಿಚಾರಣೆಯ ವರದಿಯನ್ನು ಆಪಾದಿತರಿಗೆ ಕಳುಹಿಸಿ, ಮೇಲೆ ಓದಲಾದ ಕ್ರಮ ಸಂಖ್ಯೆ (6ರ ದಿ. 1.12.03ರಲ್ಲಿ 2ನೇ ಕಾರಣ ಕೇಳುವ ನೋಟೀಸನ್ನು 
ಜಾರಿ ಮಾಡಲಾಗಿತ್ತು. ಸದರಿ ನೋಟೀಸಿಗೆ ಆಪಾದಿತರು ಲಿಖಿತ ಹೇಳಿಕೆ ಸಲ್ಲಿಸಿ ತಾವು ಯಾವುದೇ ಅವ್ಯವಹಾರ ಎಸೆಗಿಲ್ಲವೆಂದು ತಿಳಿಸಿರುತ್ತಾರೆ. 
ವಿಚಾರಣಾಧಿಕಾರಿಯವರ ವರದಿ ಹಾಗೂ ಆಪಾದಿತರ ಲಿಖತ ಹೇಳಿಕೆಗಳನ್ನು ಪರಿಶೀಲಿಸಲಾಗಿ ಆಪಾದಿತರು ಸಾರ್ವಜನಿಕರ ವಂತಿಗೆಯಿಂದ 
ಕಟ್ಟಿದ ಮಹಾರಾಜ ಮಂದಿರದ ಅಳತೆಗಳನ್ನು ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಯೋಜನೆಯಡಿಯಲ್ಲಿ ಮಂಜೂರಾದ ಸಮುದಾಯ 
ಭವನದ ಅಳತೆಗಳೆಂದು ನಮೂದಿಸಿರುತ್ತಾರೆ. ಸದರಿಯವರ ಮೇಲೆ ಇಲಾಖಾ ವಿಚಾರಣೆ ಪ್ರಾರಂಭಿಸಿರುವುದರಿಂದ ಮತ್ತೊಂದು ಸಮುದಾಯ ಭವನ 
ಕಟ್ಟಿರುವುದು ನಿಜವಿರುತ್ತದೆ ಎಂದು ವರದಿ ಮಾಡಿರುವುದರಿಂದ ಆಪಾದಿತರ ವಿರುದ್ಧ ಮಾಡಲಾದ ಆಪಾದನೆಗಳು ಸಾಬೀತಾಗಿರುತ್ತವೆ. ಆದುದರಿಂದ 
ಸರ್ಕಾರವು ಆಪಾದಿತರ ವಿರುದ್ಧ ದಂಡನೆ ವಿಧಿಸಲು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಆದೇಶ ಸಂಖ್ಯೆ: ಗ್ರಾಅಪ 4 ಇಎನ್‌ಕ್ಕೂ 02, ಬೆಂಗಳೂರು, ದಿನಾಂಕ: 6ನೇ ಜೂನ್‌ 2006 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಕಾರಣಗಳಿಂದಾಗಿ ಶ್ರೀ ಬಸವರಾಜ ಸಲಗರ, ಅಂದಿನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ಮತ್ತು ಶ್ರೀ 
ಶರಣಬಸಪ್ಪ, ಅಂದಿನ ಸಹಾಯಕ ಇಂಜಿನಿಯರ್‌, ಪಂಚಾಯತ್‌ ರಾಜ್‌ ಇಂಜಿನಿಯಿಂಗ್‌ ಉಪ ವಿಭಾಗ, ಅಫಜಲಪೂರ ಇವರುಗಳ ಮೇಲೆ 
ಸಾಬೀತಾದ ಆರೋಪಗಳಿಗಾಗಿ ಕರ್ನಾಟಕ ನಾಗರೀಕ ಸೇವಾ (ಸಿಸಿಎ) ನಿಯಮಾವಳಿಗಳ ನಿಯಮ 8(1॥1) ರಂತೆ ಅವರ ಒಂದು ವಾರ್ಷಿಕ ವೇತನ 
ಬಡ್ತಿಯನ್ನು ಸಂಚಿತ ಪರಿಣಾಮದೊಂದಿಗೆ (ಶಾಶ್ವತವಾಗಿ) ತಡೆಹಿಡಿಯುವ ದಂಡನೆ ವಿಧಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಸಿ. ಸುಂದರ 
ಪಿ.ಆರ್‌. 1122 ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು-ಎ), 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 


